S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ಪತ್ರಿಕೆ 
ಭಾಗ - III ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧ , ೨೦೧೨ ( ಶ್ರಾವಣ ೩೦ , ಶಕ ವರ್ಷ ೧೯೩೪) ನಂ . ೫೯೧ 


ಜಿಲ್ಲಾಧಿಕಾರಿಗಳ ಕಛೇರಿ, ರಾಮನಗರ ಜಿಲ್ಲೆ, ರಾಮನಗರ 


ಅಧಿಸೂಚನೆ 


ಸಂಖ್ಯೆ : ಚುನಾವಣೆ( ಪಂ ) ಸಿಆರ್ / 52 / 2012 - 13 ದಿನಾಂಕ:21. 08. 2012 


ಪ್ರಪತ್ರ - 2 


(12( 2) ನೇ ನಿಯಮವನ್ನು ನೋಡಿ) 
( ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 


1, 1993 ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಉಪಬಂಧಗಳ ಮೇರೆಗೆ ರಾಮನಗರ ಜಿಲ್ಲೆ ಮಾಗಡಿ, ರಾಮನಗರ ಮತ್ತು 

ಕನಕಪುರ ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ ಗ್ರಾಮಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ತೆರವಾಗಿರುವ /ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ 
ಅನುಬಂಧದಲ್ಲಿನ ಗ್ರಾಮಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು 


ಮಾಗಡಿ ತಾಲ್ಲೂಕು, ಚುನಾವಣಾ ಕ್ಷೇತ್ರವಾದ ಹುಳ್ಳೇನಹಳ್ಳಿ, ರಾಮನಗರ ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ಅಕ್ಕೂರು ಮತ್ತು ಕನಕಪುರ 
ತಾಲ್ಲೂಕು ಚುನಾವಣಾ ಕ್ಷೇತ್ರವಾದ ಏಳಗಳ್ಳಿ ಗ್ರಾಮ ಪಂಚಾಯಿತಿಗಳ ಆಕಸ್ಮಿಕವಾಗಿ ತೆರವಾಗಿರುವ/ಸದಸ್ಯರ ಖಾಲಿ ಉಳಿದಿರುವ ಸ್ಥಾನಗಳಿಗೆ 
ಸದಸ್ಯರು ತೆರವಾದ ಸ್ಥಾನಗಳನ್ನು ತುಂಬಲು 


3. ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆಂಗಳೂರು ರವರ ಆದೇಶ ಸಂಖ್ಯೆ: ರಾಚುಅ/ 12/ ಇಜಿಪಿ /2012 ದಿನಾಂಕ:14.08.2012 ರಂತೆ 

ನೀಡಿರುವ ಚುನಾವಣಾ ವೇಳಾ ಪಟ್ಟಿಯಂತೆ, ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993ರ 12ನೇ 
ನಿಯಮಕ್ಕನುಸಾರವಾಗಿ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಆದ ವಿ. ಶ್ರೀರಾಮರೆಡ್ಡಿ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಗೆ 
ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿರುತ್ತೇನೆ. 


1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: ಮತ್ತು ದಿನ 28.08.2012 ( ಮಂಗಳವಾರ) 


2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 29.08.2012 ( ಬುಧವಾರ) 


3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 31.08.2012 ( ಶುಕ್ರವಾರ) 


4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ: ಮತ್ತು ದಿನ 09.09 .2012 

( ಭಾನುವಾರ) ಮತದಾನದ ಸಮಯ ಬೆಳಿಗ್ಗೆ 7 - 00 ಘಂಟೆಯಿಂದ ಸಾಯಂಕಾಲ 5 - 00 ಘಂಟೆವರೆಗೆ) 


( 4113) 


4114 


5 . ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನ ನಡೆಸಬೇಕಾದ ದಿನಾಂಕ: ಮತ್ತು ದಿನ 

11.09.2012 ( ಮಂಗಳವಾರ ) ( ಮತದಾನದ ಸಮಯ ಬೆಳಿಗ್ಗೆ 7 - 00 ಘಂಟೆಯಿಂದ ಸಾಯಂಕಾಲ 5 - 00 ಘಂಟೆವರೆಗೆ) 


6 . ಮತಗಳ ಎಣಿಕೆ ದಿನಾಂಕ:12.09 .2012 ಮತ್ತು ದಿನ ( ಬುಧವಾರ) ದಂದು ಬೆಳಿಗ್ಗೆ 8 - 00 ಗಂಟೆಯಿಂದ 


( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


7. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 
13. 09.2012 ( ಗುರುವಾರ) 


ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ 


ಅನುಬಂಧ 


ಗ್ರಾಮ 


*) 


ಸ್ಥಾನಗಳು ಖಾಲಿ 


ತಾಲ್ಲೂಕಿನ ಹೆಸರು 


ಪಂಚಾಯಿತಿ 


ಚುನಾವಣಾ ಕ್ಷೇತ್ರದ ಸಂಖ್ಯೆ 

ಮತ್ತು ಹೆಸರು 


ಸ್ಥಾನಗಳ 
| ಸಂಖ್ಯೆ 


ಖಾಲಿ ಸ್ಥಾನದ 
ಮೀಸಲಾತಿ ವಿವರ ಇರುವುದಕ್ಕೆ ಕಾರಣಗಳು 


2 


ಹೆಸರು 


ಮಾಗಡಿ 


ಹುಳ್ಳೇನಹಳ್ಳಿ 


ಹುಳ್ಳೇನಹಳ್ಳಿ ಭಾಗ -1 


ಸಾಮಾನ್ಯ ವರ್ಗ | ಮರಣ ಹೊಂದಿರುತ್ತಾರೆ 


ರಾಮನಗರ 


ಅಕ್ಕೂರು 


ಅಕ್ಕೂರು- 01 


ಸಾಮಾನ್ಯ ವರ್ಗ 


ಮರಣ ಹೊಂದಿರುತ್ತಾರೆ 


ಕನಕಪುರ 


ಉಯ್ಯಂಬಳ್ಳಿ 


ಏಳಗಳ್ಳಿ 


ಸಾಮಾನ್ಯ ವರ್ಗ | ಮರಣ ಹೊಂದಿರುತ್ತಾರೆ 


ಜಿಲ್ಲಾಧಿಕಾರಿಗಳು 
ರಾಮನಗರ ಜಿಲ್ಲೆ 


ವಿಶೇಷ ಪತ್ರಿಕೆ 


ಭಾಗ - III | ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧, ೨೦೧೨ (ಶ್ರಾವಣ ೩೦, ಶಕ ವರ್ಷ ೧೯೩೪) ನಂ . ೫೯೨ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 


ಸಂಖ್ಯೆ: ಇಎಲ್‌ಎನ್ .ಸಿಆರ್‌.14 / 2012 - 13 , ದಿನಾಂಕ: 21 / 08/ 2012 


ಪ್ರಪತ್ರ -2 
[ 12 (2) ನೇ ನಿಯಮವನ್ನು ನೋಡಿ] 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 5 ಗ್ರಾಮಪಂಚಾಯ್ತಿಗಳ 5 ಚುನಾಯಿತ 
ಸದಸ್ಯರ ಸ್ಥಾನಗಳು ವಿವಿಧ ಕಾರಣಗಳಿಂದ ತೆರವಾಗಿದ್ದು ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು , 1993ರ 12 ( 2) ನೇ ನಿಯಮಕ್ಕನುಸಾರವಾಗಿ ಚಿಕ್ಕಬಳ್ಳಾಪುರ 
ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾ|| ಎನ್. ಮಂಜುಳಾ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮಗಳ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 


4115 


ಚುನಾವಣಾ ವೇಳಾಪಟ್ಟಿ 


ಅಧಿಸೂಚನೆ ದಿನಾಂಕ ಮತ್ತು ದಿನ 


21 . 08.2012 
( ಮಂಗಳವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


28 . 08 .2012 
( ಮಂಗಳವಾರ) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


29 . 08. 2012 
( ಬುಧವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


31. 08.2012 
( ಶುಕ್ರವಾರ ) 


ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5.00 ಗಂಟೆವರೆಗೆ) 


09 .09 .2012 
( ಭಾನುವಾರ) 


ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


11 .09 .2012 
( ಮಂಗಳವಾರ) 


ಮತಗಳ ಎಣಿಕೆ ದಿನಾಂಕ: 12.09 .2012 ( ಬುಧವಾರ) ರಂದು ಬೆಳಿಗ್ಗೆ 8.00 ಗಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


13 . 09 .2012 
( ಗುರುವಾರ) 


ಡಾ|| ಎನ್ . ಮಂಜುಳಾ, ಭಾ . ಆ . ಸೇ ., 
ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು, ಚುನಾವಣೆ ನಡೆಸ 

ಬೇಕಾಗಿರುವ ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕು: ಗೌರಿಬಿದನೂರು 


m 
) 
R 


ತಾಲ್ಲೂಕಿನ ಹೆಸರು 


ಗ್ರಾಮಪಂಚಾಯಿತಿ ಹೆಸರು | ತೆರವಾಗಿರುವ ಕ್ಷೇತ್ರದ ಹೆಸರು 


ಖಾಲಿ ಸ್ಥಾನದ 
ಮೀಸಲಾತಿ ವಿವರ 


5 


. 


ಪ. ಜಾತಿ 


ಪ . ಜಾತಿ ( ಮಹಿಳೆ) 


3 . 


| 


ಗೌರಿಬಿದನೂರು 


ಡಿ . ಪಾಳ್ಯ 
ಬಿ.ಬೊಮ್ಮಸಂದ್ರ 
ಅಲಕಾಪುರ 
ಸೊನಗಾನಹಳ್ಳಿ 
ಬೈಚಾಪುರ 


ಬಚ್ಚರೆಡ್ಡಿಹಳ್ಳಿ 
ಬಿ .ಬೊಮ್ಮಸಂದ್ರ 
ಪೋತೇನಹಳ್ಳಿ 
ಸೊನಗಾನಹಳ್ಳಿ 
ಬೈಚಾಪುರ 


ಪ . ಜಾತಿ 


ಹಿಂ . ವರ್ಗ - ಅ 


ಪ. ಜಾತಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


4116 


ವಿಶೇಷ ಪತ್ರಿಕೆ 


ಭಾಗ - III ಬೆಂಗಳೂರು, ಮಂಗಳವಾರ , ಆಗಸ್ಟ್ ೨೧ , ೨೦೧೨ ( ಶ್ರಾವಣ ೩೦, ಶಕ ವರ್ಷ ೧೯೩೪) ನಂ . ೫೯೩ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 


ಸಂಖ್ಯೆ : ಇಎಲ್‌ಎನ್ .ಸಿಆರ್ .14 / 2012 - 13 , ದಿನಾಂಕ: 21 /08/ 2012 


ಪ್ರಪತ್ರ - 2 


[ 12(2) ನೇ ನಿಯಮವನ್ನು ನೋಡಿ] 


ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 1 ಗ್ರಾಮಪಂಚಾಯ್ತಿಯ 1 ಚುನಾಯಿತ ಸದಸ್ಯರ 
ಸ್ಥಾನ ತೆರವಾಗಿದ್ದು ಇದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು , 1993ರ 12 ( 2) ನೇ ನಿಯಮಕ್ಕನುಸಾರವಾಗಿ ಚಿಕ್ಕಬಳ್ಳಾಪುರ 


ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾ|| ಎನ್. ಮಂಜುಳಾ , ಭಾ . ಆ . ಸೇ ., ಆದ ನಾನು ಸದರಿ ಚುನಾವಣೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮಗಳ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 

ಚುನಾವಣಾ ವೇಳಾಪಟ್ಟಿ 


ಅಧಿಸೂಚನೆ ದಿನಾಂಕ ಮತ್ತು ದಿನ 


21.08.2012 
( ಮಂಗಳವಾರ) 


2. 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


28. 08 .2012 
( ಮಂಗಳವಾರ) 


3. 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


29 . 08 .2012 
( ಬುಧವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


31. 08 .2012 
( ಶುಕ್ರವಾರ) 


ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆವರೆಗೆ) 


09 .09 . 2012 
( ಭಾನುವಾರ) 


ಮರು ಮತದಾನ ಅವಶ್ಯವಿದ್ದರೆ , ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


11. 09.2012 
( ಮಂಗಳವಾರ) 


ಮತಗಳ ಎಣಿಕೆ ದಿನಾಂಕ: 12.09.2012 ( ಬುಧವಾರ) ರಂದು ಬೆಳಿಗ್ಗೆ 8.00 ಗಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


13 . 09 .2012 
( ಗುರುವಾರ) 


ಡಾ | ಎನ್ . ಮಂಜುಳಾ, ಭಾ . ಆ. ಸೇ ., 
ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


4117 


ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು, ಚುನಾವಣೆ ನಡೆಸ 

ಬೇಕಾಗಿರುವ ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕು: ಚಿಂತಾಮಣಿ 


(d 


ತೆರವಾಗಿರುವ ಕ್ಷೇತ್ರದ ಹೆಸರು 


ತಾಲ್ಲೂಕಿನ ಹೆಸರು 


ಗ್ರಾಮಪಂಚಾಯಿತಿ ಹೆಸರು 


ಖಾಲಿ ಸ್ಥಾನದ ಮೀಸಲಾತಿ 

ವಿವರ 


- 


2 . 


1 


| 


ಚಿಂತಾಮಣಿ 


ಚಿನ್ನಸಂದ್ರ 


4 -ಡೊಡ್ಡಿಹಳ್ಳಿ 


ಪ. ಜಾತಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 

ಚಿಕ್ಕಬಳ್ಳಾಪುರ ಜಿಲ್ಲೆ 


ವಿಶೇಷ ಪತ್ರಿಕೆ 
ಭಾಗ - III ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧, ೨೦೧೨ ( ಶ್ರಾವಣ ೩೦ , ಶಕ ವರ್ಷ ೧೯೩೪ ನಂ . ೫೯೪ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 


ಸಂಖ್ಯೆ: ಇಎಲ್‌ಎನ್.ಸಿಆರ್‌.14 /2012 - 13 , ದಿನಾಂಕ: 21 / 08 / 2012 


ಪ್ರಪತ್ರ - 2 


[12 ( 2) ನೇ ನಿಯಮವನ್ನು ನೋಡಿ] 


ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 4 ಗ್ರಾಮಪಂಚಾಯ್ತಿಯ 4 ಚುನಾಯಿತ ಸದಸ್ಯರ 
ಸ್ಥಾನಗಳು ತೆರವಾಗಿದ್ದು ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 

ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು, 1993ರ 12( 2) ನೇ ನಿಯಮಕ್ಕನುಸಾರವಾಗಿ ಚಿಕ್ಕಬಳ್ಳಾಪುರ 
ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾ|| ಎನ್. ಮಂಜುಳಾ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮಗಳ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 


ಚುನಾವಣಾ ವೇಳಾಪಟ್ಟಿ 


1 ಅಧಿಸೂಚನೆ ದಿನಾಂಕ ಮತ್ತು ದಿನ 


21 . 08.2012 
( ಮಂಗಳವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


28.08. 2012 
( ಮಂಗಳವಾರ) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


29 . 08. 2012 
( ಬುಧವಾರ) 


4. | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


31 .08 .2012 
( ಶುಕ್ರವಾರ ) 


4118 


ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಂಜೆ 5.00 ಗಂಟೆವರೆಗೆ) 


09 . 09 . 2012 
( ಭಾನುವಾರ ) 


6 . 


ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


11 . 09 .2012 
( ಮಂಗಳವಾರ) 


ಮತಗಳ ಎಣಿಕೆ ದಿನಾಂಕ: 12.09.2012 ( ಬುಧವಾರ ) ರಂದು ಬೆಳಿಗ್ಗೆ 8.00 ಗಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


13 . 09 .2012 
( ಗುರುವಾರ) 


ಡಾ || ಎನ್ . ಮಂಜುಳಾ, ಭಾ . ಆ. ಸೇ ., 
ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


ಅನುಬಂಧ 
ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು, ಚುನಾವಣೆ 

ನಡೆಸ ಬೇಕಾಗಿರುವ ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕು: ಶಿಡ್ಲಘಟ್ಟ 


ತೆರವಾಗಿರುವ ಕ್ಷೇತ್ರದ ಹೆಸರು 


೫)೩ 


ತಾಲ್ಲೂಕಿನ ಹೆಸರು 


ಗ್ರಾಮಪಂಚಾಯಿತಿ ಹೆಸರು 


ಖಾಲಿ ಸ್ಥಾನದ ಮೀಸಲಾತಿ 

ವಿವರ 


ಹಂಡಿಗನಾಳ 


ಹನುಮಂತಪುರ 


ಪ . ಜಾತಿ 


ಚೀಮಂಗಲ 


| ನಾರಾಯಣ ದಾಸರಹಳ್ಳಿ 


ಹಿಂದುಳಿದ ಅ ವರ್ಗ 


ಶಿಡ್ಲಘಟ್ಟ 


ಕುಂಬಿಗಾನಹಳ್ಳಿ 


ಹಾರಡಿ 


ಪ . ಜಾತಿ 


ತಿಮ್ಮನಾಯಕನಹಳ್ಳಿ 


ದಿಂಬಾಗ್ಲಹಳ್ಳಿ 


ಬಿ . ಸಿ. ಎಂ ( ಎ ) 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


ವಿಶೇಷ ಪತ್ರಿಕೆ 
ಭಾಗ - In ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧, ೨೦೧೨ ( ಶ್ರಾವಣ ೩೦, ಶಕ ವರ್ಷ ೧೯೩೪ ನಂ . ೫೯೫ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 


ಸಂಖ್ಯೆ: ಇಎಲ್‌ಎನ್ .ಸಿಆರ್‌.14 / 2012 - 13 , ದಿನಾಂಕ: 21 / 08/ 2012 


ಪ್ರಪತ್ರ - 2 

[12(2)ನೇ ನಿಯಮವನ್ನು ನೋಡಿ] 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲ್ಲೂಕಿನ ವ್ಯಾಪ್ತಿಯ ಲಗತ್ತು ಅನುಬಂಧದಲ್ಲಿ ಕಂಡ 2 ಗ್ರಾಮಪಂಚಾಯ್ತಿಗಳ 3 ಚುನಾಯಿತ ಸದಸ್ಯರ 
ಸ್ಥಾನಗಳು ವಿವಿಧ ಕಾರಣಗಳಿಂದ ತೆರವಾಗಿದ್ದು ಇವುಗಳನ್ನು ಭರ್ತಿ ಮಾಡಲು ಚುನಾವಣೆ ನಡೆಸಬೇಕಾಗಿರುವುದರಿಂದ: 


4119 


ಕರ್ನಾಟಕ ಪಂಚಾಯತ್ ರಾಜ್ ( ಚುನಾವಣೆ ನಡೆಸುವ) ನಿಯಮಗಳು, 1993ರ 12( 2) ನೇ ನಿಯಮಕ್ಕನುಸಾರವಾಗಿ ಚಿಕ್ಕಬಳ್ಳಾಪುರ 
ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾ|| ಎನ್. ಮಂಜುಳಾ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆ ಸಂಬಂಧಿಸಿದಂತೆ, ಈ ಕೆಳಕಂಡ ಕಾರ್ಯಕ್ರಮಗಳ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 


ಚುನಾವಣಾ ವೇಳಾಪಟ್ಟಿ 


ಅಧಿಸೂಚನೆ ದಿನಾಂಕ ಮತ್ತು ದಿನ 


21. 08 .2012 
( ಮಂಗಳವಾರ) 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


28. 08. 2012 
( ಮಂಗಳವಾರ) 


ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


29 . 08 .2012 
( ಬುಧವಾರ) 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


31. 08 .2012 
( ಶುಕ್ರವಾರ ) 


ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
| ( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಂಜೆ 5 .00 ಗಂಟೆವರೆಗೆ) 


09 . 09 .2012 
( ಭಾನುವಾರ) 


ಮರು ಮತದಾನ ಅವಶ್ಯವಿದ್ದರೆ , ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 


11.09 .2012 
( ಮಂಗಳವಾರ) 


ಮತಗಳ ಎಣಿಕೆ ದಿನಾಂಕ: 12 . 09.2012 ( ಬುಧವಾರ) ರಂದು ಬೆಳಿಗ್ಗೆ 8.00 ಗಂಟೆಯಿಂದ ( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 


ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


d.CH 


13. 09 .2012 
( ಗುರುವಾರ) 


ಡಾ|| ಎನ್ . ಮಂಜುಳಾ, ಭಾ . ಆ. ಸೇ ., 
ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ, 

ಚಿಕ್ಕಬಳ್ಳಾಪುರ ಜಿಲ್ಲೆ 


ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗ್ರಾಮಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ತುಂಬಲು, ಚುನಾವಣೆ 

ನಡೆಸಬೇಕಾಗಿರುವ ಗ್ರಾಮಪಂಚಾಯಿತಿಗಳ ಹೆಸರು 


ತಾಲ್ಲೂಕು: ಚಿಕ್ಕಬಳ್ಳಾಪುರ 


*(H 


ಖಾಲಿ ಸ್ಥಾನದ ಮೀಸಲಾತಿ 


ತಾಲ್ಲೂಕಿನ ಹೆಸರು 


ತೆರವಾಗಿರುವ ಕ್ಷೇತ್ರದ ಹೆಸರು 


- ಗ್ರಾಮಪಂಚಾಯಿತಿ ಹೆಸರು 


ವಿವರ 


ಬಿಸಿಎಂ ( ಬಿ ) 


ಪಟ್ರೇನಹಳ್ಳಿ 
ಪಟ್ರೇನಹಳ್ಳಿ 
ಹೊಸಹುಡ್ಯ 


ಪಟ್ರೇನಹಳ್ಳಿ 
ಅಡವಿಗೊಲ್ಲವಾರಹಳ್ಳಿ 


2 | ಚಿಕ್ಕಬಳ್ಳಾಪುರ 


ಸಾಮಾನ್ಯ 


ಗಿಡ್ಡನಹಳ್ಳಿ 


ಸಾಮಾನ್ಯ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ , 

ಚಿಕ್ಕಬಳ್ಳಾಪುರ ಜಿಲ್ಲೆ 


4120 


ವಿಶೇಷ ಪತ್ರಿಕೆ 
ಭಾಗ - IV-A ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧ , ೨೦೧೨ ( ಶ್ರಾವಣ ೩೦ , ಶಕ ವರ್ಷ ೧೯೩೪) ನಂ . ೫೯೬ 


PARLIAMENTARY AFFAIRS AND LEGISLATION SECRETARIAT 


NOTIFICATION 


No. DPAL 27 SAMVYAVI 2012 , Bangalore , Dated : 21.08 .2012 


In exercise of the powers conferred by clause (a ) of section 2 read with sections 3 and 5 of the Karnataka 
Parliamentary Secretaries and Allowances Act, 1963 (Karnataka Act 15 of 1963) and in Supersession of the earlier 
notifications issued in this behalf, the Chief Minister of Karnataka has appointed Shri. Shankar B . Patil Munenkoppa, 
Member of the Karnataka Legislative Assembly as Parliamentary Secretary to the Chief Minister with immediate effect . 


He shall be entitled to such salaries and allowances as are admissible to a Cabinet Minister . 


By Order and in the name of the Governor of Karnataka , 


G . K . BOREGOWDA 

Secretary to Government, 
Department of Parliamentary Affairs and Legislation 


ವಿಶೇಷ ಪತ್ರಿಕೆ 


ಭಾಗ - V-A | ಬೆಂಗಳೂರು, ಬುಧವಾರ, ಆಗಸ್ಟ್ ೨೨ , ೨೦೧೨ ( ಶ್ರಾವಣ ೩೧ , ಶಕ ವರ್ಷ ೧೯೩೪) | ನಂ . ೫೯೭ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಇ 38 ಎಲ್ ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 22 -08 -2012 
ಕರ್ನಾಟಕ ರಾಜ್ಯಾದ್ಯಂತ “ಕೋ - ಆಪರೇಟಿವ್ ಸೊಸೈಟಿಗಳು ” ಉದ್ದಿಮೆಗಳಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ನಿಗಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948 ರ ( ಕೇಂದ್ರ 
ನಿಯಮ ಸಂಖ್ಯೆ: XI) ಪರಿಚ್ಛೇದ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು . ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-29 ಇವರಿಗೆ ಅಥವಾ 
ಕಾರ್ಮಿಕ ಅಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. ಇದು ಕರಡು 
ಅಧಿಸೂಚನೆಯಾಗಿರುವುದರಿಂದ ಅನುಸೂಚಿಯಲ್ಲಿ ನಮೂದಿಸಿರುವ ದರಗಳು ಬದಲಾವಣೆಯ ನಿಭಂದನೆಗಳಿಗೆ ಒಳಪಟ್ಟಿರುತ್ತವೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಪರಿಚ್ಛೇಧ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಕೋ - ಆಪರೇಟಿವ್ ಸೊಸೈಟಿಗಳು ” 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


4121 


ಅನುಸೂಚಿ 


ಕನಿಷ್ಠ ವೇತನ ದರಗಳು 


વા. 


ಕೆಲಸದ ವರ್ಗಗಳು 


ವಲಯ - 1 


ವಲಯ - 2 


ವಲಯ - 3 


જ 


ಪ್ರತಿ ದಿನಕ್ಕೆ 


ಪ್ರತಿ ತಿಂಗಳಿಗೆ ಪ್ರತಿ ದಿನಕ್ಕೆ ಪ್ರತಿ ತಿಂಗಳಿಗೆ ಪ್ರತಿ ದಿನಕ್ಕೆ 


ಪ್ರತಿ ತಿಂಗಳಿಗೆ 


1 


259 - 61 


- 6750 - 00 | 


246 - 15 


1 6400 - 00 | 


234 - 23 | 


6090 - 00 


250 - 00 


6500 - 00 


237 - 50 


6175 - 00 | 


225 - 61 


5866 - 00 


240 - 38 


6250 - 00 | 228 -34 | _ 5937 - 00 | 


216 - 92 


5640 - 00 


234 - 61 


| 


6100 - 00 | 222 -88 | 5795 - 00 | 


211 -53 | 


5500 - 00 


. ಕಾರ್ಯದರ್ಶಿ / ಮ್ಯಾನೇಜರ್ 
ಸಹಾಯಕ ಕಾರ್ಯದರ್ಶಿ / ಸಹಾಯಕ 
ಮ್ಯಾನೇಜರ್ 
ಸೂಪರವೈಸರ್ / ಅಧೀಕ್ಷಕರು 
ಅಕೌಟೆಂಟ್ / ಕ್ಯಾಷಿಯರ್ 
ಪ್ರಥಮ ದರ್ಜೆ ಗುಮಾಸ್ತ /ಸ್ಟೋರ್ ಕೀಪರ್ | 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರ/ ಡಾಟಾ ಎಂಟ್ರಿ 
| ಆಪರೇಟರ್ /ಕಂಪ್ಯೂಟರ್ ಆಪರೇಟರ್ 
ಬಿಲ್ ಕಲೆಕ್ಟರ್ 
ದ್ವಿತಿಯ ದರ್ಜೆ ಗುಮಾಸ್ತ/ ಸಹಾಯಕ 
ಸ್ಟೋರ್ಕೀಪರ್ 
| ಟೆಲಿಪೋನ್ ಆಪರೇಟರ್ / ಸ್ವಾಗತಕಾರರು 
( ರಿಸೆಪ್ಪನಿಸ್ಟ್) 
ಸೇಲ್ಸ್‌ಮನ್/ ಸೇಲ್ಸ್ ಗರ್ಲ್ 
ಗೋಡೌನ್ ಕೀಪರ್ 


228 - 84 | 5950 - 00 | 215 - 38 | 5600 - 00 | 203- 84 | 


5300 - 00 


225 -38 | 5860 - 00 | 213 - 84 | 5560 - 00 | 203 - 00 | 5280 - 00 


190 - 38 


4950 - 00 | 180 - 76 | 


4700 - 00 


171 - 73 


4465 - 00 


ತೂಕಮಾಡುವವರು 
ಆಫೀಸ್‌ಬಾಯ್/ಮ್ಯೂನ್/ ವಾಚಮನ್‌/ 
ಅಟೆಂಡರ್ 
ಲೋಡರ್ / ಅನಲೋಡರ್ 
ಸ್ವೀಪರ್/ಸ್ಮಾವೇಂಜರ್ ಮತ್ತು ಇತರೇ 
ಕುಶಲರಲ್ಲದ ಕೆಲಸಗಾರರು 
ಲಾರಿ ಡ್ರೈವರ್ 
ಕಾರ್ /ಜೀಪ್ ಡ್ರೈವರ್ 
ಲಾರಿ /ಕಾರ್ /ಜೀಪ್ ಕ್ಲೀನರ್ 


203 - 00 | 5280 - 00 


( 17 ಕಾರ್ 


225 - 38 | 5860 - 00 | 213 - 84 | 5560 - 00 | 
210 - 38 5470 - 00 | 200 - 00 | _ 5200 - 00 | | 


190 - 38 


4950 - 00 


18 


| 


190 - 38 | 4950-00 | 180 - 76 | 4700 - 00 | 173 - 07 | 4500 -00 | 


ತುಟ್ಟಿಭತ್ಯೆ : 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ( 1960 - 100) 4624 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4624 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ . ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011)ರ ಸರಾಸರಿ ಆಧಾರದ ಮೇಲೆ 2012 ಏಪ್ರಿಲ್ 1 ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1, 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ , 4 ರಜಾ ದಿನಗಳಿಗೆ ವೇತನವನ್ನು 
ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 


4122 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ) ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ 


ಆ) ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 = ತುಟ್ಟಿಭತ್ಯೆ 


26 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು 


ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 
ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ 
ಭಾಗಿಸಬೇಕು. ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 
ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು . 
ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು . 
10 . ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 


ವಲಯ -1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆನ್ಲೋಮರೇಷನ್ ಪ್ರದೇಶಗಳು ಹಾಗೂ ರಾಜ್ಯದ 
ಎಲ್ಲಾ ಮಹಾನಗರಪಾಲಿಕೆಗಳು . 


ವಲಯ - 2 : 


ವಲಯ - 1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 


ವಲಯ - 3 : 


ವಲಯ -1 ಮತ್ತು ವಲಯ -2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


4123 


ವಿಶೇಷ ಪತ್ರಿಕೆ 
ಭಾಗ - II ಬೆಂಗಳೂರು, ಗುರುವಾರ, ಆಗಸ್ಟ್ ೨೩ , ೨೦೧೨ (ಭಾದ್ರಪದ ೧ , ಶಕ ವರ್ಷ ೧೯೩೪) ನಂ . ೫೯೮ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂ : ಗ್ರಾಅಪ:05: ಜಿಪಸ 2011, ಬೆಂಗಳೂರು ದಿನಾಂಕ: 23 - 08 - 2012 
ಕೊಪ್ಪಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ 22 - ಹಿರೇವಂಕಲಕುಂಟಾ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀ ಶ್ಯಾಮೀದ್‌ಸಾಬ 
ಚಳ್ಳಾರಿಸಾ/ ತಾಳಕೇರಿ ರವರ ಮರಣದಿಂದ ಸದಸ್ಯತ್ವ ಸ್ಥಾನವು ಖಾಲಿಯಾಗಿದೆಯೆಂದು ಘೋಷಿಸಿರುವುದರಿಂದ 1993 ರ ಕರ್ನಾಟಕ ಪಂಚಾಯತ್ 
ರಾಜ್ ( ಚುನಾವಣೆಯನ್ನು ನಡೆಸುವ) ನಿಯಮಗಳು, 12ನೇ ನಿಯಮದ ಉಪನಿಯಮ ( 2) ರ ಮೇರೆಗೆ ಕೊಪ್ಪಳ ಜಿಲ್ಲಾಧಿಕಾರಿಯವರು ದಿನಾಂಕ: 
08- 08 - 2012 ರಂದು ಕೊಪ್ಪಳ ಜಿಲ್ಲಾ ಪಂಚಾಯತಿಗೆ ಉಪ ಚುನಾವಣೆಯನ್ನು ನಡೆಸಲಾದುದರಿಂದ; 

ಮತ್ತು ಸದರಿ ಜಿಲ್ಲಾ ಪಂಚಾಯತಿಯ ಕ್ಷೇತ್ರದಲ್ಲಿ ನಡೆಸಲಾದ ಉಪ ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು 
ಘೋಷಿಸಿರುವುದರಿಂದ, 

ಆದುದರಿಂದ 1993 ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ (1993ರ ಕರ್ನಾಟಕ ಅಧಿನಿಯಮ 14) 172 ನೇ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೊಪ್ಪಳ ಜಿಲ್ಲಾ ಪಂಚಾಯತಿಯಲ್ಲಿ ಉಂಟಾದ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಅವನು ಯಾರ 
ಸ್ಥಾನದಲ್ಲಿ ಚುನಾಯಿತನಾಗಿರುವನೋ ಆ ಸ್ಥಾನವು ತೆರವಾಗದೇ ಇದ್ದಿದ್ದರೆ ಆ ಸದಸ್ಯನು ಎಲ್ಲಿಯವರೆಗೆ ಹುದ್ದೆಯನ್ನು ಧಾರಣ ಮಾಡುತ್ತಿದ್ದನೋ ಆ 
ಅವಧಿಯವರೆಗೆ ಮಾತ್ರ ಹುದ್ದೆಯನ್ನು ಧಾರಣ ಮಾಡತಕ್ಕದ್ದು ಎಂದು ನಮೂದಿಸಿರುವುದರಿಂದ ಕರ್ನಾಟಕ ಸರ್ಕಾರವು ಉಳಿದ ಅವಧಿಗೆ ಆಯ್ಕೆಯಾದ 
ಸದಸ್ಯರ ಹೆಸರನ್ನು ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿದೆ. 

2011ನೇ ಸಾಲಿಗೆ 
ಕ್ರ | ಜಿಲ್ಲಾ ಪಂಚಾಯತಿ ಕ್ಷೇತ್ರದ 

ಪ್ರತಿನಿಧಿಸಿದ 
ನಿಗಧಿಪಡಿಸಿರುವ ಆಯ್ಕೆಯಾದ ಸದಸ್ಯರ ಹೆಸರು ಶ್ರೀಶ್ರೀಮತಿ ರಾಜಕೀಯ ಪಕ್ಷದ 
ಹೆಸರು 
ಮೀಸಲಾತಿ ವರ್ಗ 

ಹೆಸರು 


ಸಂ , | 


ಕೊಪ್ಪಳ 
| 22 - ಹಿರೇವಂಕಲಕುಂಟಾ 


ಸಾಮಾನ್ಯ 


ಶ್ರೀ ಅರವಿಂದಗೌಡ ಶಿವಶರಣಪ್ಪಗೌಡ ಪಾಟೀಲ, ಸಾ . ಭಾರತೀಯ ಜನತಾ 
ಹುಣಸಿಹಾಳ , ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. | ಪಾರ್ಟಿ ( ಬಿ . ಜೆ . ಪಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪಿ . ಕುಮಾರ್ 
ನಿರ್ದೇಶಕರು ( ಪಂ .ರಾಜ್) ಹಾಗೂ 
ಸರ್ಕಾರದ ಪದನಿಮಿತ್ತ ಉಪ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ 
ವಿಶೇಷ ಪತ್ರಿಕೆ 


ಭಾಗ - IV -A ಬೆಂಗಳೂರು, ಗುರುವಾರ , ಆಗಸ್ಟ್ ೨೩ , ೨೦೧೨ ( ಭಾದ್ರಪದ ೧, ಶಕ ವರ್ಷ ೧೯೩೪) 


ನಂ . ೫೯೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂ : ಸಿಆಸುಇ 121 ಶಿಸನೇ 2012 , ಬೆಂಗಳೂರು ದಿನಾಂಕ: 22 - 08 - 2012 


ಶ್ರೀ ಶಿವನಗೌಡ ನಾಯಕ್, ವಿಧಾನ ಸಭಾ ಸದಸ್ಯರು, ದೇವದುರ್ಗ ಇವರನ್ನು ಮುಖ್ಯ ಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯನ್ನಾಗಿ 
ನೇಮಿಸಿದ್ದು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಸ್ . ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ ) 


4124 


ವಿಶೇಷ ಪತ್ರಿಕೆ 
- ಭಾಗ - 1 ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೨೪, ೨೦೧೨ ( ಭಾದ್ರಪದ ೨, ಶಕ ವರ್ಷ ೧೯೩೪) | ನಂ . ೬೦೦ 


ಕರ್ನಾಟಕ ಸರ್ಕಾರದ ನಡವಳಿಗಳು 


ಸಹಕಾರ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಕೃಷಿ ಸಹಕಾರ ಸಂಘಗಳಿಂದ / ಬ್ಯಾಂಕುಗಳಿಂದ ರೈತರು ಪಡೆದ ಅಲ್ಪಾವಧಿ ಬೆಳೆ ಸಾಲ ಮನ್ನಾ - 2012 . 
ಪ್ರಸ್ತಾವನೆ: 


2011- 12ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅಕ್ಟೋಬರ್‌ವರೆಗೆ ಮಳೆಯ ಅಭಾವದಿಂದ ಹಾಗೂ ಒಣಹವೆಯಿಂದ ಬಾಧಿತವಾದ 21 
ಜಿಲ್ಲೆಗಳ 70 ತಾಲ್ಲೂಕುಗಳನ್ನು ದಿನಾಂಕ:04.10. 2011ರ ಸರ್ಕಾರಿ ಆದೇಶದಲ್ಲಿ ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಮುಂದುವರೆದು , 09 
ಜಿಲ್ಲೆಗಳ 14 ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ದಿನಾಂಕ: 07.10 .2011ರ ಆದೇಶದಡಿ ಘೋಷಿಸಲಾಗಿದೆ. ಅಲ್ಲದೇ , ದಿನಾಂಕ:15.10.2011ರ 
ಆದೇಶದಲ್ಲಿ 06 ಜಿಲ್ಲೆಗಳ 06 ತಾಲ್ಲೂಕುಗಳನ್ನು ಮತ್ತು 08.11.2011ರಲ್ಲಿ 07 ಜಿಲ್ಲೆಗಳ 09 ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು 
ಘೋಷಿಸಲಾಗಿದೆ. ತದನಂತರ , ದಿನಾಂಕ: 01.02.2012ರಂದು 10 ಜಿಲ್ಲೆಗಳ 24 ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿದೆ. 2012 
13ರಲ್ಲಿಯೂ ಮಳೆ ಪ್ರಮಾಣ ಕುಂಠಿತವಾಗಿ ಒಣಹವೆ ಮುಂದುವರೆದ ಕಾರಣ ಸರ್ಕಾರ ದಿನಾಂಕ: 26. 07.2012ರಂದು ಈ ಹಿಂದೆ 2011- 12ನೇ 
ಸಾಲಿಗೆ ಬರಪೀಡಿತ ಪ್ರದೇಶವೆಂದು ಘೋಷಿಸಿದ 24 ಜಿಲ್ಲೆಗಳ 123 ತಾಲ್ಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಮುಂದುವರೆಸಿ ಹೆಚ್ಚುವರಿಯಾಗಿ 10 
ಜಿಲ್ಲೆಗಳ 19 ತಾಲ್ಲೂಕುಗಳನ್ನು 2012 - 13ನೇ ಸಾಲಿಗೆ ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯ ಅನುಭವಿಸುತ್ತಿರುವ ಬರಗಾಲ ಪರಿಸ್ಥಿತಿ ಕಳೆದ 40 ವರ್ಷಗಳಲ್ಲಿಯೇ ತೀವ್ರವಾಗಿದೆಯೆಂದು ಮತ್ತು ರೈತರು ಬಿತ್ತನೆ 
ಮಾಡಿರುವ ಪ್ರದೇಶಗಳಲ್ಲಿ ಸತತ ಒಣಹವೆ ಹಾಗೂ ಮಳೆಯ ಅಭಾವದಿಂದ ಬೆಳೆನಾಶವಾಗಿರುವುದನ್ನು ಸರ್ಕಾರ ಮನಗಂಡಿದೆ. ಇಂತಹ ಸಂಕಷ್ಟದಲ್ಲಿ 
ಸಣ್ಣ ಮತ್ತು ಅತೀ ಸಣ್ಣ ರೈತರ ಬೆಳೆ ಸಾಲಗಳನ್ನು ಮನ್ನಾ ಮಾಡಬೇಕೆನ್ನುವ ಬೇಡಿಕೆಯನ್ನು ಸರ್ಕಾರ ಪರಿಶೀಲಿಸಿ ಈ ರೈತರ ಜೊತೆಗೆ ಇತರೇ 
ರೈತರಿಗೂ ಸ್ವಲ್ಪ ಪ್ರಮಾಣದಲ್ಲಿ ಸಾಲ ಮನ್ನಾ ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ. 
ಸದರಿ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 272 ಸಿಎಲ್‌ಎಸ್ 2012 , ಬೆಂಗಳೂರು, ದಿನಾಂಕ: 23 .08 .2012 
ರಾಜ್ಯದ ರೈತರು ಕೃಷಿ ಸಹಕಾರ ಸಂಘಗಳಿಂದ ದಿನಾಂಕ:01.08.2011 ರಿಂದ 25.07.2012 ರವರೆಗೆ ಪಡೆದು ದಿನಾಂಕ:25.07.2012ಕ್ಕೆ ಬಾಕಿ 
ಇರುವ ಬೆಳೆ ಸಾಲವನ್ನು ರೂ . 25 ,000.00ವರೆಗೆ ಅಸಲು ಮತ್ತು ಅದಕ್ಕೆ ಸಂಬಂಧಪಟ್ಟ ಬಡ್ಡಿಯೊಂದಿಗೆ ಸಂಪೂರ್ಣ ಮನ್ನಾ ಮಾಡಲಾಗಿದೆ. 

ಹೀಗೆ ಮನ್ನಾ ಮಾಡಿದ ಮೊತ್ತವನ್ನು ಸಹಕಾರ ಸಂಘಗಳಿಗೆ ಭರಿಸಿ ಕೊಡಲು ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ. 
ಷರತ್ತುಗಳು : 

1. ಈ ಸೌಲಭ್ಯವು ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ದಿನಾಂಕ: 01 . 08 .2011 ರಿಂದ 25. 07 .2012ರವರೆಗೆ ಬೆಳೆ ಸಾಲ ಪಡೆದು 

ದಿನಾಂಕ: 25.07.2012ಕ್ಕೆ ಬಾಕಿ ಇರುವ ಸಾಲಕ್ಕೆ ಅನ್ವಯವಾಗುತ್ತದೆ. 
2. ದಿನಾಂಕ: 01.08.2011 ರಿಂದ 25.07 .2012ರವರೆಗೆ ಸಾಲ ಪಡೆದು ದಿನಾಂಕ: 25.07.2012ಕ್ಕೆ ಬಾಕಿ ಇರುವ ರೂ . 25,000.00 ಒಳಗೆ 

ಇರುವ ಬೆಳೆ ಸಾಲವನ್ನು ಬಡ್ಡಿ ಸಮೇತ ಪೂರ್ಣ ಮನ್ನಾ ಮಾಡಲಾಗಿದೆ. 
3. ರೂ .25 ,000.00ಕ್ಕಿಂತ ಹೆಚ್ಚಿಗೆ ಸಾಲ ಪಡೆದು ಬಾಕಿ ಇರುವ ಸಾಲದಲ್ಲಿ ಮೊದಲ ರೂ .25,000.00 ಅಸಲು ಮತ್ತು ಅದಕ್ಕೆ 

ಅನ್ವಯವಾಗುವ ಬಡ್ಡಿಯನ್ನು, ಸಾಲ ಪಡೆದ ರೈತರು ರೂ .25,000.00 ಮೇಲ್ಪಟ್ಟ ಸಾಲದ ಅಸಲು ಮತ್ತು ಅದಕ್ಕೆ ಅನ್ವಯವಾಗುವ 
ದರದಲ್ಲಿ ಬಡ್ಡಿಯನ್ನು ಗಡುವು ದಿನಾಂಕ ಅಥವಾ ದಿನಾಂಕ:30. 06.2013 ಇದರಲ್ಲಿ ಯಾವುದು ಮೊದಲೋ ಆ ದಿನಾಂಕದೊಳಗಾಗಿ 

ಮರುಪಾವತಿ ಮಾಡಿದಲ್ಲಿ, ಮನ್ನಾ ಮಾಡಲಾಗುವುದು. 
4. ಈ ಯೋಜನೆಯಲ್ಲಿ ಅರ್ಹವಿರುವ ಸಾಲವು ರೂ .25,000 .00 ಮಿತಿಯೊಳಗಿದ್ದರೆ ಆ ಸಾಲದ ಅಸಲು ಮತ್ತು ಸಂಬಂಧಿಸಿದ 

ಬಡ್ಡಿಯೊಂದಿಗೆ ಕೈಮು ಬಿಲ್ಲುಗಳನ್ನು ಕಾಲಕಾಲಕ್ಕೆ ಸಲ್ಲಿಸಿ ಮರುಪಾವತಿ ಪಡೆಯುವುದು. 
5. ಈ ಯೋಜನೆಯಲ್ಲಿ ಅರ್ಹವಿರುವ ಸಾಲವು ರೂ .25,000. 00ಕ್ಕೆ ಮೇಲ್ಪಟ್ಟಿದ್ದಲ್ಲಿ, ಸಾಲದ ಮೊದಲ ರೂ .25,000.00ಗಳ ಅಸಲು 

ಮತ್ತು ಅದಕ್ಕೆ ಸಂಬಂಧಿಸಿದ ಬಡ್ಡಿಯನ್ನು, ರೈತರು ರೂ .25 ,000.00 ಮೇಲ್ಪಟ್ಟ ಸಾಲದ ಅಸಲು ಮತ್ತು ಅದಕ್ಕೆ ಅನ್ವಯವಾಗುವ 
ದರದಲ್ಲಿ ಬಡ್ಡಿಯನ್ನು ಗಡುವು ದಿನಾಂಕ ಅಥವಾ ದಿನಾಂಕ:30.06.2013 ಇದರಲ್ಲಿ ಯಾವುದು ಮೊದಲೋ ಆ ದಿನಾಂಕದೊಳಗಾಗಿ 
ಮರುಪಾವತಿ ಮಾಡಿದಲ್ಲಿ, ಕೈಮು ಬಿಲ್ಲುಗಳನ್ನು ಕಾಲಕಾಲಕ್ಕೆ ಸಲ್ಲಿಸಿ ಮರುಪಾವತಿ ಪಡೆಯುವುದು. 


4125 


6. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟ ಕೃಷಿ ಪತ್ತಿನ ಸಹಕಾರ ಸಂಘಗಳು ಈ ಯೋಜನೆಗೆ ಸಂಬಂಧಿಸಿದ ಕೈಮು 

ಬಿಲ್ಲುಗಳನ್ನು ತಯಾರಿಸಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕಿನ ಮುಖಾಂತರ 

ಸಹಕಾರ ಸಂಘಗಳ ನಿಬಂಧಕರಿಗೆ ಕೈಮು ಸಲ್ಲಿಸಿ ಮರುಪಾವತಿ ಪಡೆಯುವುದು. 
7. ವಾಣಿಜ್ಯ ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟ ಕೃಷಿ ಪತ್ತಿನ ಸಹಕಾರ ಸಂಘಗಳು ಈ ಯೋಜನೆಗೆ ಸಂಬಂಧಿಸಿದ ಕೈಮು ಬಿಲ್ಲುಗಳನ್ನು 

ತಯಾರಿಸಿ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರ ಮುಖಾಂತರ ಸಹಕಾರ ಸಂಘಗಳ ನಿಬಂಧಕರಿಗೆ ಕೈಮು ಸಲ್ಲಿಸಿ 
ಮರುಪಾವತಿ ಪಡೆಯುವುದು. 


ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ( ಪಿಕಾರ್ಡ್) ಗಳು ಈ ಯೋಜನೆಗೆ ಸಂಬಂಧಿಸಿದ ಕೈಮು 
ಬಿಲ್ಲುಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ (ಕಸ್ಕಾರ್ಡ್) ಮುಖಾಂತರ ಸಹಕಾರ ಸಂಘಗಳ 

ನಿಬಂಧಕರಿಗೆ ಸಲ್ಲಿಸಿ ಮರುಪಾವತಿ ಪಡೆಯುವುದು. 
9. ಈ ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ನಿಬಂಧಕರು ಆಡಳಿತಾತ್ಮಕ ಮಾರ್ಗಸೂಚಿಗಳನ್ನು ಹೊರಡಿಸಿ 

ಈ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ನೋಡುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 234 ವೆಚ್ಚ-2/ 2012 ರಲ್ಲಿ ದಿನಾಂಕ: 22 .08. 2012 ರಂದು ನೀಡಿರುವ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ .ಎಸ್. ರಮಣರೆಡ್ಡಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ 


PROCEEDINGS OF THE GOVERNMENT OF KARNATAKA 


COOPERTAION SECRETARIAT 


Sub : 


Waiver of short- term crop loans availed by farmers from agricultural credit cooperative 
societies / banks in the State. 


PREAMBLE : 


During 2011 - 12 Monsoon Season upto October because of severe shortage of rain and dry weather, 71 taluks 
of 21 districts were declared as drought affected . As on 04 . 10 .2011 again 14 taluks from 09 districts were declared 
drought affected on 07 . 10 . 2011 and again 06 taluks of 06 districts were declared drought effected on 15 . 10 .2011 and 
09 taluks of 07 districts on 08 . 11. 2011. Subsequently , 24 taluks of 10 districts were declared drought affected on 
01.02 . 2012 . During 2012 - 13 because of scanty rainfall and dry weather the State Government declared the 123 taluks 
of 24 districts drought affected for 2012 - 13 and another 19 taluks of 10 districts were also declared drought affected . 


The State Government has observed that the State is facing a severe drought condition for the first time in last 
40 years and it has come to the notice of the Government that because of dry weather and scanty rain fall crops have 
been lost. Under these circumstances , it has come to the notice of the Government to waive the crop loans availed by 
small and marginal farmers and also waive a portion of the crop loans availed by other farmers . 


The proposal has been considered and hence this Order . 


Government Order No : CO 272 CLS 2012 , Bengaluru , dated : 23 .08 .2012 


The crop loans availed by the farmers from Agricultural Credit Cooperative Societies from 01. 08 . 2011 to 
25 .07 .2012 and remained outstanding as on 25 .07 .2012 upto Rs.25 ,000 .00 principal and the interest on it is 
completely waived . 


The amount waived will be reimbursed to the Cooperative institutions subject to the following conditions. 


4126 


Conditions : 


1. 


This facility is applicable to crop loans availed from Agricultural Credit Cooperative Societies from 
01.08 . 2011 to 25 .07 .2012 and remained outstanding on 25 .07 . 2012 . 


2 . 


The agricultural loans availed from 01. 08 . 2011 to 25 .07 .2012 and remained outstanding as on 25 .07 .2012 
which are less than Rs.25 , 000 .00 are waived fully along with interest. 


3. 


If the loan availed is more than Rs. 25 ,000 .00 , the first Rs. 25 ,000 .00 principal and the interest on it is 
waived , provided the loanee repays the remaining portion of the principal together with the interest on it 
within the due date or before 30 .06 . 2013 whichever is earlier . 


4 . 


Under this scheme, if the loan eligible is less than Rs .25 ,000 .00 the principal and the interest on it has to 
be claimed by submitting the claim bills from time to time and get the reimbursement. 


5 . Under this scheme, if the loan eligible is more than Rs. 25 ,000 .00 then the first Rs. 25 ,000 .00 principal and 

the interest on it has to be claimed if the loanee repays the remaining portion of the principal along with 
the interest on it within the due date or before 30 .06 . 2013 whichever is earlier , has to be claimed by 
submitting the claim bills from time to time and get the reimbursement. 


6 . 


The Agricultural Credit Cooperative Societies ceded to District Cooperative Central Banks have to prepare 
the claim bills under this scheme through the Karnataka State Cooperative Apex Bank Limited to the 
Registrar of Cooperative Societies and get reimbursement. 


7 . 


The Agricultural Credit Coopertive Societies ceded to Commercial Banks have to prepare the claim bills 
under this scheme and send them through Deputy Registrar of Cooperative Societies to The Registrar of 
Cooperative Societies concerned and get reimbursement. 


8 . 


The Primary Cooperative Agriculture and Rural Development Banks have to submit the claim bills under 
this scheme through Karnataka State Cooperative Agriculture & Rural Development Bank to The Registrar 
of Cooperative Societies and get the reimbursement. 


9 . 


The Registrar of Cooperative Societies shall issue administrative guidelines for the effective implementation 
of this loan waiver scheme. 


This Order has been issued with the concurrence of the Finance Department vide their note No : FD 235 Exp 
2 / 2012 , dated : 22 . 08 . 2012 . 


By Order and in the name of the Governor of Karnataka , 


G . S . RAMANA REDDY 

Officer on Special Duty & 
Ex -officio Joint Secretary to Government, 

Coopertaion Department 


POA - IV -A 


ವಿಶೇಷ ಪತ್ರಿಕೆ 
230081dbo , Hand, en gåe, 9009 (maddə a , 57 Ime 0628 ) 

ಕಾರ್ಮಿಕ ಸಚಿವಾಲಯ 


30. con 


ಅಧಿಸೂಚನೆ 


1028 : +39 39 w 


odle, 2012, 2307 La ob , ODDOT: 25 - 08 - 2012 


ಕರ್ನಾಟಕ ರಾಜ್ಯಾದ್ಯಂತ “ ಹರಳುಗಳನ್ನು ಕತ್ತರಿಸುವುದು, ಹೊಳಪುಗೊಳಿಸುವುದು ಮತ್ತು ಆಭರಣ ತಯಾರಿಕೆ” ಉದ್ದಿಮೆಗಳಲ್ಲಿ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ನಿಗಧಿಪಡಿಸಲು ಸರ್ಕಾರ 
SCALDFD2 .8. tone tess saay 1948 o ( seous Datasu 3038 : XI) Jorg,CT 3(1 (29) WTO 5(1)(20) Januo wa sasa 


4127 


ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 
ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ 
ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, 
ವಿಕಾಸ ಸೌಧ, ಬೆಂಗಳೂರು- 29 ಇವರಿಗೆ ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು ಇಲ್ಲಿಗೆ 
ಸಲ್ಲಿಸಬಹುದಾಗಿರುತ್ತದೆ. ಇದು ಕರಡು ಅಧಿಸೂಚನೆಯಾಗಿರುವುದರಿಂದ ಅನುಸೂಚಿಯಲ್ಲಿ ನಮೂದಿಸಿರುವ ದರಗಳು ಬದಲಾವಣೆಯ ನಿಭಂದನೆಗಳಿಗೆ 
ಒಳಪಟ್ಟಿರುತ್ತವೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಪರಿಚ್ಛೇಧ 3(1)( ಬಿ) ಮತ್ತು 5(1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ ಹರಳುಗಳನ್ನು ಕತ್ತರಿಸುವುದು, 
ಹೊಳಪುಗೊಳಿಸುವುದು ಮತ್ತು ಆಭರಣ ತಯಾರಿಕೆ ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು 
ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 


છેતેવા 


ಕೆಲಸದ ವರ್ಗಗಳು 


ಕನಿಷ್ಟ ವೇತನ ದರಗಳು 
ವಲಯ - 1 

ವಲಯ - 2 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


ಅತಿ ಕುಶಲ 


ತರಬೇತಿದಾರರು 


230 - 76 


6000 - 00 


219 - 23 


5700 - 00 


ಆಭರಣ ತಯಾರಕರು 


223 - 07 


5800 - 00 


211- 53 


5500 - 00 


3 


. 


ಆಭರಣ/ ಒಡವೆ ಕುಸುರಿ ಕೆಲಸಗಾರರು 


ಆಭರಣ ರಿಪೇರಿ ಮಾಡುವವರು 


219 - 23 


5700 - 00 | 


207 - 69 


5400 - 00 


ಕುಶಲ ಕೆಲಸಗಾರರು 


1 


ಆಭರಣ/ ಒಡವೆ ಬೆಸುಗೆ/ರಿಪೇರಿ ಮಾಡುವವರು 


ಆಭರಣ ಹೊಳಪುಗೊಳಿಸುವುದು/ ಪಾಲಿಶ್ ಮಾಡುವುದು 


215 - 38 


5600 - 00 


5300 - 00 


203 - 84 


211 - 53 


5500 - 00 


200 - 00 


5200 - 00 


| 3 | ಬೆಳ್ಳಿ ಕೆಲಸ 

ಡೈ ಕಟ್ಟಿಂಗ್ 
ಪತ್ತಾರಿಕೆ 
ಕಟ್ಟಿಂಗ್ ಮತ್ತು ಪಾಲಿಶಿಂಗ್ 


207 - 69 


5400 - 00 


196 - 15 


5100 - 00 


III 


ಅರೆಕುಶಲ 


203 - 84 


5300 - 00 


| | 


192 - 30 


| 


5000 - 00 


200 - 00 | 


5200 - 00 


190 - 38 


4950 - 00 


IV 


1 


. 


ಸೆಲ್ಪಮನ್ 

ಚೆಕ್ಕಿಂಗ್ /ಕಟ್ಟಿಂಗ್ ಸಿಬ್ಬಂದಿ 
| ಕಛೇರಿ ಸಿಬ್ಬಂದಿ 
ಮ್ಯಾನೇಜರ್ 
ಅಸಿಸ್ಟೆಂಟ್ ಮ್ಯಾನೇಜರ್ ಸೂಪರ್‌ವೈಸರ್ 
ಅಕೌಟೆಂಟ್ / ಕ್ಲರ್ಕ್ / ಕ್ಯಾಷಿಯರ್ 
| ಕಂಪ್ಯೂಟರ್ ಆಪರೇಟರ್/ ಬೆರಳಚ್ಚುಗಾರರು 


259 - 61 


6750 - 00 | 


246 - 15 


6400 - 00 


2 


. 


250 - 00 


6500 - 00 


237 - 50 


6175 - 00 


234 - 61 


6100 - 00 


222 - 88 


5795 - 00 


4 


228 - 84 


5950 - 00 


215 - 38 


5600 - 00 


4128 


V(@U 


ಕೆಲಸದ ವರ್ಗಗಳು 


ಕನಿಷ್ಟ ವೇತನ ದರಗಳು 
ವಲಯ - 1 

ವಲಯ - 2 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


V| 


ಹೆಲ್ಪರ್ /ಕ್ಲೀನರ್ 


| 


6 


ಅಂಗಡಿ ಸಹಾಯಕ 


190 - 38 


4950 - 00 


180 - 76 


4700 - 00 


| 


ಮ್ಯೂನ್/ ವಾಚಮನ್/ ಜವಾನ 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 4624 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4624 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು . ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ ಮೇಲೆ 2012 ಏಪ್ರಿಲ್ 1 ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ , 4 ರಜಾ ದಿನಗಳಿಗೆ ವೇತನವನ್ನು 

ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ) ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ 


ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 = ತುಟ್ಟಿಭತ್ಯೆ 


26 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು 
ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


4. 


ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು . ಕಾರ್ಮಿಕರನ್ನು 
8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ 
ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ 
ಭಾಗಿಸಬೇಕು. ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 


6, 


4129 


ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು . 
- ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 
ವಲಯ - 1 : ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗೇಮರೇಷನ್ ಪ್ರದೇಶಗಳು ಹಾಗೂ ರಾಜ್ಯದ 

ಎಲ್ಲಾ ಮಹಾನಗರ ಪಾಲಿಕೆಗಳು . 


ವಲಯ - 2 : 


ವಲಯ -1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - 1 | ಬೆಂಗಳೂರು, ಶನಿವಾರ, ಆಗಸ್ಟ್ ೨೫ , ೨೦೧೨ ( ಭಾದ್ರಪದ ೩ , ಶಕ ವರ್ಷ ೧೯೩೪) | ನಂ . ೬೦೨ 

ಕರ್ನಾಟಕ ಸರ್ಕಾರದ ನಡವಳಿಗಳು 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ : ಬಿ . ಪಿ. ಎಲ್ ಪಡಿತರ ಚೀಟಿಗಾಗಿ ಕುಟುಂಬಗಳ ಅರ್ಹತೆಯನ್ನು ನಿರ್ಧರಿಸಲು ಮಾನದಂಡಗಳ ಪರಿಷ್ಕರಣೆ - ಬಗ್ಗೆ. 


ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 244 ಡಿಆರ್‌ಎ 2006 , ದಿನಾಂಕ : 9 .10. 2006. 


ಪ್ರಸ್ತಾವನೆ: 


ಮೇಲೆ ಓದಲಾದ ಆದೇಶದಲ್ಲಿ ಬಡತನ ರೇಖೆ ಕೆಳಗಿರುವ ಕುಟುಂಬಗಳನ್ನು ಗುರುತಿಸಿ ಪಡಿತರ ಚೀಟಿಗಳನ್ನು ವಿತರಿಸಲು ಹಲವು 
ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಬಡತನ ರೇಖೆಗಿಂತ ಕೆಳಗೆ ಮತ್ತು ಬಡತನ ರೇಖೆಗಿಂತ ಮೇಲೆ ಎಂದು ವಿಭಾಗಿಸಿ, ಅರ್ಹರಿಗೆ 
ಬಿಪಿಎಲ್ ಪಡಿತರ ಚೀಟಿಗಳನ್ನು ನೀಡುವಲ್ಲಿ ಬಡ ಕುಟುಂಬಗಳು ಪಡಿತರ ವ್ಯವಸ್ಥೆಯಿಂದ ವಂಚಿತರಾಗುವುದನ್ನು ತಡೆಯುವ ಹಾಗೂ ಅನರ್ಹ 
ಕುಟುಂಬಗಳು ವ್ಯವಸ್ಥೆಯ ಲಾಭವನ್ನು ಪಡೆಯಬಾರದೆಂಬ ಉದ್ದೇಶದಿಂದ ಬಿಪಿಎಲ್ ಕುಟುಂಬಗಳನ್ನು ಗುರುತಿಸುವ ಸಲುವಾಗಿ ಹಲವು ಸುಧಾರಿತ 
ಮಾನದಂಡಗಳನ್ನು ನಿಗಧಿಪಡಿಸುವುದು ಅಗತ್ಯವೆಂದು ಮನಗಂಡ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ಪಡಿತರ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು 
ಉದ್ದೇಶಿಸಲಾಗಿದೆ. 

ಪ್ರಸ್ತುತ ರಾಜ್ಯದಲ್ಲಿ ಕುಟುಂಬಗಳನ್ನು , ಬಡತನ ರೇಖೆಗಿಂತ ಕೆಳಗೆ ಮತ್ತು ಬಡತನ ರೇಖೆಗಿಂತ ಮೇಲೆ ಎಂದು ವಿಭಾಗಿಸಿ ಸಾರ್ವಜನಿಕ 
ಪಡಿತರ ವ್ಯವಸ್ಥೆಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಈ ರೀತಿ ವಿಭಾಗಿಸುವ ಸಂದರ್ಭದಲ್ಲಿ, ಬಡತನ ರೇಖೆಗಿಂತ ಮೇಲಿರುವ ಕುಟುಂಬಗಳು 
ಯಾವುವು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಯಾವುವು ಎಂದು ಗುರುತಿಸುವುದು ವಾಸ್ತವವಾಗಿ ಕಷ್ಟಸಾಧ್ಯವಾದ ಕೆಲಸವಾಗಿರುತ್ತದೆ. 
ಅದು ಮಾತ್ರವಲ್ಲದೆ ಕುಟುಂಬಗಳ, ವಾರ್ಷಿಕ ಆದಾಯ ನಗರ ಪ್ರದೇಶದಲ್ಲಿ ರೂ .17,000/- ಕ್ಕಿಂತ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ರೂ .12,000 /- ಕ್ಕಿಂತ 
ಕೆಳಗಿದ್ದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಎಂದು ಸರ್ಕಾರದ ನೀತಿ ಇದ್ದರೂ ಸಹ, MNREGS ಯೋಜನೆಯಲ್ಲಿ ದಿನಗೂಲಿ 
ರೂ .155 /- ಅನ್ನುವುದನ್ನು ಪರಿಗಣಿಸಿದಾಗ ಅದು ವಾಸ್ತವಾಂಶವಾಗಿರುವುದಿಲ್ಲ. ಆದಕಾರಣ, ಬಹಳ ಬಡಕುಟುಂಬಗಳು ಪಡಿತರ ವ್ಯವಸ್ಥೆಯಿಂದ 
ವಂಚಿತರಾಗಿರುತ್ತಾರೆ ಮತ್ತು ಅನರ್ಹ ಕುಟುಂಬಗಳು ವ್ಯವಸ್ಥೆಯ ಲಾಭ ಪಡೆಯುತ್ತಿದ್ದಾರೆ. 


4130 


ಈ ಮೇಲಿನ ಕಾರಣಗಳಿಂದಾಗಿ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢವಾದ ಮತ್ತು ದುರ್ಬಲವಾದ ಕುಟುಂಬಗಳು ಎಂದು 
ಗುರುತಿಸುವುದು ಸೂಕ್ತವಾಗಿರುತ್ತದೆ. ಆರ್ಥಿಕವಾಗಿ ಸಧೃಡವಾಗಿರುವ ಕುಟುಂಬಗಳನ್ನು ಗುರುತಿಸಲು ನಿಖರವಾದ ಮಾನದಂಡವನ್ನು ನಿಗದಿಪಡಿಸಿ, 
ಅಂತಹ ಕುಟುಂಬಗಳಿಗೆ ಕೇಂದ್ರ ಸರ್ಕಾರವು ಸರಬರಾಜು ಮಾಡುವ ಎ . ಪಿ.ಎಲ್. ಆಹಾರಧಾನ್ಯಗಳನ್ನು ಮತ್ತು ಉಳಿದ ಎಲ್ಲಾ ಕುಟುಂಬಗಳಿಗೆ ಕೇಂದ್ರ 
ಸರ್ಕಾರವು ಸರಬರಾಜು ಮಾಡುವ ಬಿ. ಪಿ.ಎಲ್. ಆಹಾರಧಾನ್ಯಗಳನ್ನು ಈಗ ಪ್ರಸ್ತುತ: ಇರುವ ದರದಲ್ಲಿ ಸರಬರಾಜು ಮಾಡುವುದು ಸೂಕ್ತವಾಗಿರುತ್ತದೆ. 

ಆದ್ದರಿಂದ ಅರ್ಹ ಬಿಪಿಎಲ್ ಕುಟುಂಬಗಳನ್ನು ಸಾರ್ವಜನಿಕ ಪಡಿತರ ವ್ಯವಸ್ಥೆಯ ವ್ಯಾಪ್ತಿಗೆ ಒಳಪಡಿಸುವ ಉದ್ದೇಶದಿಂದ ಈ ಹಿಂದೆ 
ನಿಗದಿಪಡಿಸಲಾಗಿದ್ದ ಬಿಪಿಎಲ್ ಮಾನದಂಡಗಳನ್ನು ಸುಧಾರಿಸಿ ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದ್ದು, ಅದರಂತೆ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 80 ಡಿಆರ್‌ಎ 2012, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್ , 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಆರ್ಥಿಕವಾಗಿ ಸದೃಢ ಕುಟುಂಬಗಳನ್ನು ಈ ಕೆಳಕಂಡ ಮಾನದಂಡಗಳನ್ನು 
ಅನುಸರಿಸಿ ಗುರುತಿಸತಕ್ಕದ್ದು: 

1) ಆದಾಯ ತೆರಿಗೆ ಪಾವತಿಸುವ ಸದಸ್ಯರನ್ನು ಒಳಗೊಂಡ ಎಲ್ಲಾ ಕುಟುಂಬಗಳು. 


2) ಎಲ್ಲಾ ವರ್ಗದ ಸರ್ಕಾರಿ ನೌಕರರು. 


3) ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು / ಮಂಡಳಿಗಳು / ನಿಗಮಗಳ ಖಾಯಂ ನೌಕರರು. 


4) ಸ್ವಾಯತ್ತ ಸಂಸ್ಥೆಯ / ಮಂಡಳಿಗಳ ನೌಕರರು. 
5) ಸಹಕಾರ ಸಂಘಗಳ ಖಾಯಂ ಸಿಬ್ಬಂದಿಗಳು . 
6) ವೃತ್ತಿಪರ ವರ್ಗಗಳು: ವೈದ್ಯರುಗಳು, ಆಸ್ಪತ್ರೆಗಳ ನೌಕರರು, ವಕೀಲರುಗಳು, ಲೆಕ್ಕ ಪರಿಶೋಧಕರುಗಳು. 
7) ಸೈಕಲ್ ಮೇಲೆ ಅಥವಾ ಗಾಡಿಗಳ ಮೇಲೆ ತಳ್ಳಿಕೊಂಡು ಅಥವಾ ರಸ್ತೆಯ ಪಕ್ಕದಲ್ಲಿ ಕುಳಿತು ವ್ಯಾಪಾರ ಮಾಡುವ ಮತ್ತು ತರಕಾರಿ 

ಮಾತ್ರ ವ್ಯಾಪಾರ ಮಾಡುವ ಹಾಗೂ ಗೂಡಂಗಡಿಗಳಲ್ಲಿ ವ್ಯಾಪಾರ ಮಾಡುವವರನ್ನು ಹೊರತುಪಡಿಸಿ, ಉಳಿದ ಎಲ್ಲಾ 

ವ್ಯಾಪಾರಸ್ಥರು. 
8) 3 ಹೆಕ್ಟೇರ್ ( 74 ಎಕರೆ) ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿದವರು. 
9) ಒಂದು ಆಟೋರಿಕ್ಷಾವನ್ನು ಹೊಂದಿ, ಸ್ವತ: ಒಡಿಸುತ್ತಿದ್ದು ಬೇರೆ ಆದಾಯದ ಮೂಲವಿಲ್ಲದವರನ್ನು ಹೊರತುಪಡಿಸಿ , 100 ಸಿ.ಸಿ.ಗೆ 

ಮೇಲ್ಪಟ್ಟ ಇಂಧನ ಚಾಲಿತ ವಾಹನಗಳನ್ನು ( ದ್ವಿಚಕ್ರ, ತ್ರಿಚಕ್ರ , ಕಾರು ಇತ್ಯಾದಿ ವಾಹನ) ಹೊಂದಿರುವ ಸದಸ್ಯರನ್ನು ಒಳಗೊಂಡ 
ಕುಟುಂಬ . 


10) 


ಅನುದಾನರಹಿತ ಕನ್ನಡ ಶಾಲೆಗಳ ನೌಕರರನ್ನು ಹೊರತುಪಡಿಸಿ , ಅನುದಾನಿತ/ ಅನುದಾನರಹಿತ ಶಾಲಾ ಕಾಲೇಜುಗಳ ನೌಕರರು. 


11 ) ನೊಂದಾಯಿತ ಗುತ್ತಿಗೆದಾರರು, ಎ.ಪಿ. ಎಂ .ಸಿ. ಟ್ರೇಡರ್ /ಕಮಿಷನ್ ಏಜೆಂಟ್ಸ್/ಬೀಜ ಮತ್ತು ಗೊಬ್ಬರ ಇತ್ಯಾದಿ ಡೀಲರ್. 


12) ಮನೆ/ ಮಳಿಗೆ/ಕಟ್ಟಡಗಳನ್ನು ಬಾಡಿಗೆಗೆ ನೀಡಿ ವರಮಾನ ಪಡೆಯುವವರು. 


13 ) ಪ್ರತಿ ತಿಂಗಳಿಗೆ ಸರಾಸರಿ ವಿದ್ಯುತ್ ಬಿಲ್ ರೂ .450 /- ಕ್ಕಿಂತ ಮೇಲ್ಪಟ್ಟು ಪಾವತಿಸುವ ಕುಟುಂಬಗಳು . 
14 ) ಬಹುರಾಷ್ಟ್ರೀಯ ಕಂಪನಿ, ಉದ್ದಿಮೆ/ಕೈಗಾರಿಕೆಗಳ ನೌಕರರು. 

ಮೇಲ್ಕಂಡಂತೆ ಗುರುತಿಸಿದ ಆರ್ಥಿಕವಾಗಿ ಸದೃಢವಾದ ಕುಟುಂಬಗಳನ್ನು ಹೊರತುಪಡಿಸಿ ಉಳಿದ ಕುಟುಂಬಗಳನ್ನು ಬಿಪಿಎಲ್ ಕಾರ್ಡನ್ನು 
ಹೊಂದಲು ಅರ್ಹ ಕುಟುಂಬವೆಂದು ಪರಿಗಣಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಆರ್. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ , ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 


4131 


ವಿಶೇಷ ಪತ್ರಿಕೆ 


ಭಾಗ - IV -A | ಬೆಂಗಳೂರು, ಸೋಮವಾರ, ಆಗಸ್ಟ್ ೨೭, ೨೦೧೨ ( ಭಾದ್ರಪದ ೫ , ಶಕ ವರ್ಷ ೧೯೩೪) ನಂ . ೬೦೩ 


ಸಹಕಾರ ಸಚಿವಾಲಯ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಇ 156 ಎಂಆರ್‌ಇ 2012 ( ಭಾಗ), ಬೆಂಗಳೂರು, ದಿನಾಂಕ : 25ನೇ ಆಗಸ್ಟ್, 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 156 ಎಂಆರ್‌ಇ (04) 2012 ದಿನಾಂಕ: 30/07/2012 ರಲ್ಲಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ 
ಜಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕಾರಟಗಿ ಸದಸ್ಯರನ್ನಾಗಿ ಮುಂದುವರೆಸಿದ ಈ ಕೆಳಕಂಡವರ ನಾಮ ನಿರ್ದೇಶನವನ್ನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ರದ್ದುಪಡಿಸಿದೆ: 

01) ಶ್ರೀ ಕೆ. ಸತ್ಯನಾರಾಯಣ ತಂದೆ ಗನ್ನಿರಾಜು, 

ಅಂಜೂರ್ ಕ್ಯಾಂಪ್ , ಅಂಚೆ ಮುನ್ನೂರ್. 


ಅಂಜು 


02) ಶ್ರೀ ಅಬ್ದುಲ್ ರೋಫ್, ಸಾ|| ಸಿದ್ದಾಪುರ. 


03) ಶ್ರೀ ಸಿದ್ದನಗೌಡ ವೀರಣ್ಣ ಬಾಗೋಡಿ, 

ಸಾ || ಬೂದಗುಂಪಾ , 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಣ್ಣ 77 ಎಂಆರ್‌ಇ 2011 ದಿನಾಂಕ:05 /03/2011 ರನ್ವಯ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ 

ಮಾರುಕಟ್ಟೆ ಸಮಿತಿ, ಕಾರಟಗಿ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿರುವ (1) ಶ್ರೀ ಬಜಾರ ಮುರಡಬಸಪ್ಪ ತಂದೆ ಬಸಪ್ಪಕೋಲಕಾರ, ಸಾ | 
ಯರಡೋಣ ಮತ್ತು (2) ಶ್ರೀ ಚಿಟ್ಟೂರಿ ದುರ್ಗಾರಾವ್ ತಂದೆ ಲಚ್ಚಯ್ಯ , ಸಾ|| ಬರಗೂರು ಕ್ಯಾಂಪ್ ಇವರ ನಾಮ ನಿರ್ದೇಶನವನ್ನು ಮತ್ತು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 346 ಎಂಆರ್‌ಇ 2010 ದಿನಾಂಕ:24/01/2011 ರನ್ವಯ ನಾಮನಿರ್ದೇಶನ ಮಾಡಲಾಗಿರುವ 
(1) ಶ್ರೀ ಸಿದ್ದನಗೌಡ ತಂದೆ ಲಿಂಗನಗೌಡ, ಮಾಲಿಪಾಟೀಲ್ , ಸಾಂಬೂದಾಗುಂಪಾ, ( 2) ಶ್ರೀ ಮುಕ್ತಾಂಸಾಬ್ ತಂದೆ ಖಾದರ್‌ಸಾಬ್ ಕಟಂಬ್ಲಿ, 
ಸಾ :ಸಿದ್ದಾಪುರ ಮತ್ತು (3) ಶ್ರೀ ವೆಂಕೋಬಣ್ಣ ಶ್ರೇಷ್ಠಿ ತಂದೆ ವೀರಯ್ಯ ಶ್ರೇಷ್ಠಿ, ಸಾಕಾರಟಗಿ ( ವರ್ತಕರ ಕ್ಷೇತ್ರದ ಪ್ರತಿನಿಧಿ, ದಿನಾಂಕ:31/08/2012 
ರಿಂದ ದಿನಾಂಕ: 30 / 08 /2013 ರ ವರೆಗೆ ವಿಸ್ತರಿಸಿದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : 77 ಎಂಆರ್‌ಇ 2011 ದಿನಾಂಕ:10/ 06/ 2011 ರಲ್ಲಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ, ಕಾರಟಗಿಯ ಉಪಾಧ್ಯಕ್ಷರನ್ನಾಗಿ ಶ್ರೀ ಜಿ. ರಾಮಮೋಹನ್ ತಂದೆ ಜಿ.ರಾಮರಾವ್, ಸಾ|| ಪಟೇಲ್ ಕ್ಯಾಂಪ್ , ಅಂಚೆ ಚೇಳೂರು 
ಇವರನ್ನು ನಾಮ ನಿರ್ದೇಶನ ಮಾಡಿದ್ದು, ಇವರನ್ನು ಉಪಾಧ್ಯಕ್ಷರನ್ನಾಗಿ ದಿನಾಂಕ : 31/08 /2012 ರಿಂದ ದಿನಾಂಕ:30 /08/2013 ರ ವರೆಗೆ 
ಅಥವಾ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಹಕಾರ ಇಲಾಖೆ 


4132 


ವಿಶೇಷ ಪತ್ರಿಕೆ 


20 - IVA 


ಬೆಂಗಳೂರು, ಮಂಗಳವಾರ ಆಗಸ್ಟ್ ೨೮, ೨೦೧೨ ( ಭಾದ್ರಪದ ೬ , ಶಕ ವರ್ಷ ೧೯೩೪) | ನಂ . ೬೦೭ 


PARLIAMENTARY AFFAIRS AND LEGISLATION SECRETARIAT 


NOTIFICATION 


No . DPAL 06 SAMVYAVI 2012 , Bangalore , Dated : 28 .8 . 2012 


The following Order made by the Governor is hereby published for general information : 


“ ORDER - I 


In exercise of the powers conferred upon me by sub -clause (a ) of clause (2) of Article 174 of the Constitution of 
India , I, H . R . Bhardwaj, Governor of Karnataka , do hereby prorogue the Karnataka Legislative Council . 


H . R . BHARDWAJ 
GOVERNOR OF KARNATAKA ” 


By order and in the name of the Governor of Karnataka , 


G .K . BOREGOWDA 

Secretary to Government 
Department of Parliamentary Affairs and Legislation 


PARLIAMENTARY AFFAIRS AND LEGISLATION SECRETARIAT 


NOTIFICATION 


No . DPAL 06 SAMVYAVI 2012 , Bangalore, Dated : 28 .8 . 2012 


The following Order made by the Governor is hereby published for general information : 


“ ORDER - II 


In exercise of the powers conferred upon me by sub -clause (a ) of clause (2 ) of Article 174 of the Constitution of 
India , I, H . R . Bhardwaj, Governor of Karnataka, do hereby prorogue the Karnataka Legislative Assembly . 


H . R . BHARDWAJ 
GOVERNOR OF KARNATAKA ” 


By order and in the name of the Governor of Karnataka , 


G . K . BOREGOWDA 

Secretary to Government 
Department of Parliamentary Affairs and Legislation 


4133 


ವಿಶೇಷ ಪತ್ರಿಕೆ 


ಭಾಗ - IV - A 


ಬೆಂಗಳೂರು, ಬುಧವಾರ, ಆಗಸ್ಟ್ ೨೯, ೨೦೧೨ ( ಭಾದ್ರಪದ 2, ಶಕ ವರ್ಷ ೧೯೩೪) ನಂ . ೬೧೦ 


MINORITY WELFARE , HAJ & WAKFS SECRETARIAT 


NOTIFICATION 


No . MWD 55 WHJ 2012 (P4 ), Bangalore , dated : 29th August , 2012 


Under Section 21 (3) of the Haj Committee Act 2002 Government of Karnataka hereby notify that Shri. 
Mohammed Margoob Ahmed , S / o Mohammed Mustaq Ahmed , No . 37 , AGS Colony , 6th Main , Anand Nagar, Bangalore 
560 032 a Member of the Karnataka State Haj Committee is duly elected as Chairman of Karnataka State Haj 
Committee . 


This order is subject to the result in Writ Petition No.27982 / 2012 pending before the Hon ble High Court of 
Karnataka. 


By order and in the name of the Governor of Karnataka, 


ABBAS SHARIEFF 
Under Secretary to Government, 
Minority Welfare, Haj & Wakfs Department 


ವಿಶೇಷ ಪತ್ರಿಕೆ 
- ಭಾಗ - 1 ಬೆಂಗಳೂರು, ಬುಧವಾರ, ಆಗಸ್ಟ್ ೨೯, ೨೦೧೨ (ಭಾದ್ರಪದ ೭, ಶಕ ವರ್ಷ ೧೯೩೪) | ನಂ . ೬೧೧ | 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಇ 95 ಸೇಸಕಿ 12, ಬೆಂಗಳೂರು, ದಿನಾಂಕ: 28 - 08 - 2012 


ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಲೋಣ:98:ಸೇಸಕಿ: 08 ದಿನಾಂಕ: 15 - 11 - 2010ರಲ್ಲಿ ದಿನಾಂಕ: 1 -1 -1980 ರಿಂದ 31- 12 -2004ರವರೆಗೆ ಇದ್ದಂತೆ 
ಪ್ರಕಟಿಸಲಾಗಿದ್ದು ಸದರಿ ಅಧಿಸೂಚನೆಯು ದಿನಾಂಕ : 22-11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 07.03.2012 ಹಾಗೂ 09 - 07 - 2012ರ 
ಪತಗಳಲ್ಲಿ ಶ್ರೀ ಮಹಮದ್ ಅಖೀಬ್ ಅಹಮದ್ ಖುರೇಷಿ, ಸಹಾಯಕ ಇಂಜಿನಿಯರ್, ಇವರು ದಿನಾಂಕ 1 -05 -1986 ರಲ್ಲಿ ದಿನಗೂಲಿ ಮೇಲೆ 
ಸೇವೆಗೆ ಸೇರಿದ್ದು 10 ವರ್ಷಗಳ ಸೇವೆ ಪೂರೈಸಿದ ನಂತರ ಸರ್ಕಾರದ ಆದೇಶ ಸಂಖ್ಯೆ :ಲೋಇ:64:ಪಿಡಬ್ಲೂಸಿ:97 ದಿನಾಂಕ 10 -6- 97ರಲ್ಲಿ ಅವರ 
ಸೇವೆಯನ್ನು ದಿನಾಂಕ 01.05.1996 ರಿಂದ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು , ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಣ 
98 ಸೇಸಕಿ 08 ದಿನಾಂಕ 15-11 -2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ 
ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ: 08 ದಿನಾಂಕ 15 -11 - 2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ 
ಮಹಮದ್ ಅಖೀಖ ಅಹಮ್ಮದ್ ಖುರೇಷಿ, ಸಹಾಯಕ ಇಂಜಿನಿಯರ್ ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3515- A ರಲ್ಲಿ ಸೇರ್ಪಡೆ 
ಮಾಡಿ ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 


4134 


Provision 
Ranking 

| AE, | Name of the Engineer 
No 

GRD No . 


Date of 
Birth 


Date of En 
try into 
service 


Date of 
Regular 
Appoint 
ment to 
the cadre 


Remarks 


1 


| 


2 


| 


5 
8 .3 . 1962 


3515 - A 


1 . 5 .1986 


1 .5 . 1996 


DWR 


MD. Akheeqh Ahmed 
Quraishi 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು-560001 ಇವರಿಗೆ 
ಸಲ್ಲಿಸಬಹುದಾಗಿದೆ . ನಿಗದಿತ ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್ .ಆರ್.ಮೋಹನ್‌ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು – ಬಿ ) 


ವಿಶೇಷ ಪತ್ರಿಕೆ 
ಭಾಗ – 1 | ಬೆಂಗಳೂರು, ಬುಧವಾರ, ಆಗಸ್ಟ್ ೨೯, ೨೦೧೨ ( ಭಾದ್ರಪದ ೭, ಶಕ ವರ್ಷ ೧೯೩೪) | ನಂ . ೬೧೨ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಲೋಇ 94 ಸೇಸಕಿ 12 , ಬೆಂಗಳೂರು, ದಿನಾಂಕ : 28 - 08 - 2012 


ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ:98 :ಸೇಸಕಿ: 08 ದಿನಾಂಕ 15 -11 - 2010ರಲ್ಲಿ ದಿನಾಂಕ 1 - 1 - 1980 ರಿಂದ 31 - 12 - 2004ರವರೆಗೆ ಇದ್ದಂತೆ 


ಪ್ರಕಟಿಸಲಾಗಿದ್ದು ಸದರಿ ಅಧಿಸೂಚನೆಯು ದಿನಾಂಕ 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್ , ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 19.03.2012 ಹಾಗೂ 09 .07.2012ರ 
ಪತ್ರಗಳಲ್ಲಿ ಶ್ರೀ ಪಿ.ಎಸ್.ಡೊಳ್ಳಿ, ಸಹಾಯಕ ಇಂಜಿನಿಯರ್, ಇವರು ದಿನಾಂಕ 26.03.1986 ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು 10 ವರ್ಷಗಳ 
ಸೇವೆ ಪೂರೈಸಿದ ನಂತರ ಅವರ ಸೇವೆಯನ್ನು ಸಂಖ್ಯೆ :ಲೋಣ:626:ಪಿಡಬ್ಲೂಸಿ:96 ದಿನಾಂಕ 29 -6- 96ರಲ್ಲಿ ದಿನಾಂಕ 26 - 03 - 1996ರಿಂದ 
ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಸಕಮಾತಿಗೊಳಿಸಿದ್ದು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08 ದಿನಾಂಕ 
15-11 - 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ . 


ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ರವರ ಶಿಫಾರಸ್ಸನ್ನು ಪರಿಶೀಲಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ :08 ದಿನಾಂಕ 15 -11- 2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ಶ್ರೀ 
ಪಿ.ಎಸ್.ಡೊಳ್ಳಿ, ಸಹಾಯಕ ಇಂಜಿನಿಯರ್ ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯ ಕಮ ಸಂಖ್ಯೆ 3510 -A ರಲ್ಲಿ ಸೇರ್ಪಡೆ ಮಾಡಿ ಕೆಳಕಂಡಂತೆ 
ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 


4135 


Name 


sc / 


Ranking 

No 


Provision 

AE. 
GRD No . 


Date of 
Birth 


of the 
Engineer 


Date of En try 
into service 


Date of 

Regular 
Appointment to 

the cadre 


Remrks 


1 


. 


3 


| 


4 


| 


5 


6 


. 


3510- A 


P . S .Dolli 


22 - 5 -1963 


26- 3 - 1986 


26 - 3 - 1996 


DWR 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು-560001 ಇವರಿಗೆ 
ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ /ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್.ಆರ್.ಮೋಹನ್‌ಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 


ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ ) 


ವಿಶೇಷ ಪತ್ರಿಕೆ 
ಭಾಗ - V-A | ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೨ ( ಭಾದ್ರಪದ ೭, ಶಕ ವರ್ಷ ೧೯೩೪ ) | ನಂ . ೬೧೩ 


- A 


ಸಹಕಾರ ಸಚಿವಾಲಯ 


ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ : ಸಇ 199 ಎಂಆರ್‌ಇ 2012, ಬೆಂಗಳೂರು, ದಿನಾಂಕ : 29ನೇ ಆಗಸ್ಟ್ , 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 156 ಎಂಆರ್‌ಇ (03) 2012 ದಿನಾಂಕ: 30 /07 /2012 ರಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಗಂಗಾವತಿ ಸದಸ್ಯರನ್ನಾಗಿ ಮುಂದುವರೆಸಿದ ಈ ಕೆಳಕಂಡವರ ನಾಮ ನಿರ್ದೇಶನವನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ 
ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರದ್ದುಪಡಿಸಿದೆ. 


1. ಶ್ರೀ ಭತ್ತದ ಶರಣಬಸಪ್ಪ ತಂದೆ ಸಿದ್ಧಪ್ಪ, 3ನೇ ವಾರ್ಡ್, ಕನಕಗಿರಿ, 


R 


2. ಶ್ರೀ ವಾಗೀಶಸ್ವಾಮಿ ತಂದೆ ವಿಶ್ವನಾಥ ಸ್ವಾಮಿ , ಕಲ್ಮಠ ಹತ್ತಿರ, ಕನಕಗಿರಿ . 


3. ಶ್ರೀ ಶಶಿಧರಗೌಡ ತಂದೆ ಬಸನಗೌಡ ಮಾಲಿಪಾಟೀಲ, ಹೆರೂರು. 


ಶ್ರೀ ಬಸವರಾಜ್ ತಂದೆ ವೆಂಕಪ್ಪ ಬೋವಿ, ಸಾ|| ಹುಲಿಹೈದರ. 


ಶ್ರೀಮತಿ ಭಾಗ್ಯಮ್ಮ ಕೋಂ , ಹನುಮಂತಪ್ಪ ಪೋತರಾಜ್ , ಸಾ|| ಜಂತಕಲ್ ಮತ್ತು 


6. ಶ್ರೀ ಪಂಪನಗೌಡ ತಂದೆ ಬಸನಗೌಡ ಪೋಲಿಸ್ ಪಾಟೀಲ, 


ಹೇರೂರ (ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಪ್ರತಿನಿಧಿ). 


4136 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 78 ಎಂಆರ್‌ಇ 2011 ದಿನಾಂಕ: 05 /03 / 2011 ಮತ್ತು ದಿನಾಂಕ: 13/ 06 / 2011 ರನ್ವಯ ಗಂಗಾವತಿ 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿ ನಾಮ ನಿರ್ದೇಶನ ಮಾಡಲಾಗಿರುವ ( 01 ) ಶ್ರೀ ಮಲ್ಲಿಕಾರ್ಜುನ ಗೌಡ ತಂದೆ ವೀರಭದ್ರಗೌಡ ಮಾಲಿ 
ಪಾಟೀಲ, ಸಾ|| ಹಣವಾಳ (02) ಶ್ರೀ ನಾಗಭೂಷಣ ತಂದೆ ಟಾಕಪ್ಪ ಜನಾದ್ರಿ, ಸಾ|| ಕನಕಗಿರಿ, ( 03 ) ಶ್ರೀಮತಿ ಹಂಪಮ್ಮ ಗಂಡ ಹನುಮಪ್ಪ ಹುಗ್ಗಿ, ಸಾ | 
ಶಿರವಾರ ( 04) ಶ್ರೀ ಅಂಬಣ್ಣ ಬಿನ್ ಕನಕಪ್ಪ, ಸಾ|| ಗಂಗಾವತಿ ಇವರುಗಳ ನಾಮ ನಿರ್ದೇಶನವನ್ನು ದಿನಾಂಕ: 31/08 /2012 ರಿಂದ ದಿನಾಂಕ : 
30 / 08 / 2013 ರ ವರೆಗೆ ಮುಂದುವರೆಸಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 279 ಎಂಆರ್‌ಇ ( 02 ) 2011 ದಿನಾಂಕ: 09 / 1/ 2011 ರನ್ವಯ ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಕೃಷಿ ಸಂಸ್ಕರಣ ಘಟಕ ಕ್ಷೇತ್ರದ ಸದಸ್ಯತ್ವ ಸ್ಥಾನಕ್ಕೆ ನಾಮ ನಿರ್ದೇಶನ ಮಾಡಿರುವ ಶ್ರೀ ಶರಣಬಸಪ್ಪ ತಂದೆ ಪಂಪಾಪತೆಪ್ಪ ಸಜ್ಜನ ಇವರ ನಾಮ 
ನಿರ್ದೆಶನವನ್ನು ದಿನಾಂಕ: 31/08/2012 ರಿಂದ ದಿನಾಂಕ: 30/08 /2013 ರ ವರೆಗೆ ಮುಂದುವರೆಸಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 156 ಎಂಆರ್‌ಇ ( 03) 2012 ದಿನಾಂಕ: 30/07/2012 ರಲ್ಲಿ ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಶ್ರೀ ಹನುಮಂತಯ್ಯ ನರಸಿಂಗಪ್ಪ ಆನೆಗೊಂದಿ, ಗಂಗಾವತಿ ತಾಲ್ಲೂಕು ಇವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿರುವುದನ್ನು ರದ್ದುಪಡಿಸಿದೆ. ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಇ 108 ಎಂಆರ್‌ಇ 2012 ದಿನಾಂಕ: 26 /04 /2012 ರಲ್ಲಿ ಗಂಗಾವತಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪಾಧ್ಯಕ್ಷರನ್ನಾಗಿ 
ನಾಮ ನಿರ್ದೇಶನ ಮಾಡಿರುವ ಶ್ರೀ ರಾಜಾ ಚಚ್ಚಪ್ಪ ನಾಯಕ ತಂದೆ ಉಡಚಪ್ಪ ನಾಯಕ, ಹುಲಿಹೈದರ ಇವರನ್ನು ಸದರಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ 
ದಿನಾಂಕ: 31/08 /2012 ರಿಂದ 30/08/2013 ರ ವರೆಗೆ ಅಥವಾ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ. ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 

ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - V-A | ಬೆಂಗಳೂರು, ಗುರುವಾರ , ಆಗಸ್ಟ್ ೩೦ , ೨೦೧೨ ( ಭಾದ್ರಪದ ೮, ಶಕ ವರ್ಷ ೧೯೩೪) | ನಂ . ೬೧೪ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 13 ಶಾಸನ 2012, ಬೆಂಗಳೂರು, ದಿನಾಂಕ: 30.08.2012 


The Karnataka Municipalities and Certain Other Law (Amendment) Bill, 2012 - ಇದಕ್ಕೆ, 2012ರ ಆಗಸ್ಟ್ ಮಾಹೆಯ 
27ನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 32 
ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO . 32 OF 2012 


( First published in the Karnataka Gazette Extra -ordinary on the Thirtieth day of August, 2012 ) 


THE KARNATAKA MUNICIPALITIES AND CERTAIN OTHER LAW (AMENDMENT) ACT, 2012 


(Received the assent of the Governor on the Twenty Seventh day of August, 2012 ) 


An Act further to amend the Karnataka Municipalities Act , 1964 and the Karnataka Municipal Corporations 
Act, 1976 . 


4137 


Whereas it is expedient further to amend the Karnataka Municipalities Act, 1964 (Karnataka Act 22 of 1964 ) 
and the Karnataka Municipal Corporations Act, 1976 (Karnataka Act 14 of 1977 ) for the purposes hereinafter 


appearing; 


Be it enacted by the Karnataka State Legislature in the Sixty third year of the Republic of India as follows: 


1. Short title and commencement.- ( 1) This Act may be called the Karnataka Municipalities and Certain 
Other Law (Amendment) Act, 2012 . 


( 2 ) It shall come into force at once . 


2 . Amendment of the Karnataka Act 22 of 1964 .- In the Karnataka Municipalities Act, 1964, (Karnataka 
Act 22 of 1964), 


(i) in section 11, 


(a ) in sub - section (3 ), after the second proviso , the following shall be inserted , namely : 


" Provided also that the number of seats so reserved for the backward classes under this 
sub - section shall be so determined that the total number of seats reserved for the scheduled 
castes and the scheduled tribes under sub -section (2 ) and the backward classes under this sub 
section shall not exceed fifty per cent of the total number of seats in the Municipal Council." 


(b ) in sub - section (4 ), for the words “Not less than one third of the seats reserved ” , the words “ Not more than 
fifty percent of the seats reserved ” shall be substituted . 


(ii) in section 42 , in sub -section (2A ), 


(a ) 


in clause (b ), after the second proviso , the following shall be inserted , namely: 


" Provided also that the number of offices of President and Vice - President 
reserved for the backward classes under this clause shall be so determined that the 
total number of offices of President and Vice - President reserved for the scheduled 
castes and the scheduled tribes and the backward classes under this clause shall not 
exceed fifty percent of the total number of offices of President and Vice - President of the 
Municipal Councils in the State." 


(b ) 


in clause (c), for the words “ not less than one -third of the total number of offices of the President and 
Vice - President” , the words “ not more than fifty percent of the total number of offices of the President 
and Vice -President” shall be substituted . 


(iii ) in section 352, 


(a ) in sub - section (5 ), after the second proviso , the following shall be inserted, namely : 


" Provided also that the number of seats reserved for the backward classes under this 


sub - section shall be so determined , that the total number of seats reserved for the scheduled 
casts and the scheduled tribes under sub -section (4 ) and the backward classes under this sub 
section shall not exceed fifty per cent of the total number of seats in the Town Panchayat." 


in sub - section (6 ), for the words "Not less than one third of the seats reserved ", the words " Not more 
than fifty percent of the seats reserved " shall be substituted . 


4138 


3 . Amendment of the Karnataka Act 14 of 1977.- In the Karnataka Municipal Corporations Act, 1976 


( Karnataka Act 14 of 1977), 


in section 7 , 


(a ) 


in sub- section (3), after the second proviso , the following shall be inserted , namely: 


" Provided also that the number of seats so reserved for the Backward Classes under 
this sub - section shall be so determined , that the total number of seats reserved for the 
Scheduled Castes and Schedule Tribes under sub -section (2 ) and the Backward Classes 
under this sub - section shall not exceed fifty per cent of the total number of seats in the 
City Corporations ." 


(b) 


in sub -section (4 ), for the words "Not less than one third of the seats reserved ", the words "Not 
more than fifty percent of the seats reserved " shall be substituted . 


(ii) . 


in section 10 , in sub -section (1A), - 


in clause (b ), after the second proviso , the following shall be inserted , namely : 


" Provided also that the number of offices of Mayor and Deputy Mayor 
reserved for the backward classes under this clause shall be so determined that 
the total number of offices of Mayor and Deputy Mayor reserved for the scheduled 
castes and the scheduled tribes under clause (a ) and the backward classes under 
this clause shall not exceed fifty percent of the total number of offices of Mayor 
and Deputy Mayor of the City Corporations in the State.” 


(b ) in clause (c), for the words " not less than one third of the total number of offices of Mayor 
and Deputy Mayor", the words " not more than fifty percent of the total number of offices of Mayor and Deputy 
Mayor" shall be substituted . 


By Order and in the name of the Governor of Karnataka , 


G . K . BOREGOWDA 

Secretary to Government, 
Department of Parliamentary Affairs and Legislation 


ವಿಶೇಷ ಪತ್ರಿಕೆ 


ಭಾಗ - IV - A ಬೆಂಗಳೂರು, ಗುರುವಾರ , ಆಗಸ್ಟ್ ೩೦, ೨೦೧೨ ( ಭಾದ್ರಪದ ೮, ಶಕ ವರ್ಷ ೧೯೩೪) | ನಂ . ೬೧೫ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಂವ್ಯಶಾಇ 18 ಶಾಸನ 2012, ಬೆಂಗಳೂರು, ದಿನಾಂಕ: 30.08.2012 


The Karnataka Command Areas Development (Amendment) Bill, 2012 ಕ್ಕೆ 2012ರ ಆಗಸ್ಟ್ ತಿಂಗಳ ಇಪ್ಪತ್ತೇಳನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 34 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


4139 


KARNATAKA ACT NO . 34 OF 2012 


( First Published in the Karnataka Gazette Extra - ordinary on the thirtieth day of August, 2012 ) 


THE KARNATAKA COMMAND AREAS DEVELOPMENT (AMENDMENT) ACT, 2012 


(Received the assent of the Governor on the twenty seventh day of August, 2012 ) 


An Act , further to amend the Karnataka Command Areas Development Act, 1980 . 


Whereas it is expedient further to amend the Karnataka Command Areas Development Act, 1980 (Karnataka 


Act 6 of 1980 ) for the purposes hereinafter appearing ; 


Be it enacted by the Karnataka State Legislature in the sixty - third year of the Republic of India as follows: 


1 . Short title and commencement.- ( 1) This Act may be called the Karnataka Command Areas Development 


(Amendment) Act, 2012 . 


(2 ) It shall come into force at once. 


2 . Amendment of section 11.- In the Karnataka Command Areas Development Act, 1980 (Karnataka Act 6 


of 1980) (hereinafter referred as the principal Act), in section 11 , in sub - section ( 1), for clause (a ), the following shall be 


substituted , namely : 


" (a ) an officer of the Karnataka Water Resource Engineering Service in the grade of Engineer-in -Chief or Chief 


Engineer or Superintending Engineer shall be the Administrator of the Authority who shall, subject to the general 


superintendence and control of the Authority and the Director of Command Areas Development to be the Chief 


Executive Officer of the Authority and shall exercise and discharge such powers and duties as may be prescribed or 


delegated to him by the Authority .” 


3 . Insertion of new section 11A .- After section 11 of the principal Act, the following shall be inserted , 


namely : 


“ 11A . Establishment of Directorate.- The State Governmentmay , by notification , establish a Directorate for 


all Command Area Development Authorities and appoint an officer of the rank of Secretary to Government as Director 


and such officers and staff as may be prescribed , to supervise and co -ordinate with all Authorities and make 


recommendations to or advice the Government on policy matters on activities of the Authorities." 


By Order and in the name of the Governor of Karnataka , 


G .K . BOREGOWDA 

Secretary to Government , 
Department of Parliamentary Affairs and Legislation 


4140 


ವಿಶೇಷ ಪತ್ರಿಕೆ 


20 - IV -A 


odelado, BOODNJO , en 20 , 9009 (magad es, 38 sec 0528 ) | 30. Ene 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


3023 : Jom JO9 20 JT. 2012 , 2301 So, QD07 : 30. 08 .2012 


The Karnataka Municipal Corporations and Certain Other Law (Second Amendment) Bill , 2012 - 208, 20120 
ಆಗಸ್ಟ್ ಮಾಹೆಯ 27ನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು , ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ: 31 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ . 


KARNATAKA ACT NO . 31 OF 2012 


( First published in the Karnataka Gazette Extra -ordinary on the Thirtieth day of August , 2012 ) 


THE KARNATAKA MUNICIPAL CORPORATIONS AND CERTAIN OTHER LAW (SECOND 

AMENDMENT) ACT, 2012 
(Received the assent of the Governor on the Twenty Seventh day of August, 2012 ) 


An Act further to amend the Karnataka Municipal Corporations Act, 1976 and the Karnataka Municipalities 
Act , 1964. 


Whereas it is expedient further to amend the Karnataka Municipal Corporations Act, 1976 (Karnataka Act 14 
of 1977 ) and the Karnataka Municipalities Act, 1964 (Karnataka Act 22 of 1964) for the purposes hereinafter 
appearing; 


Be it enacted by the Karnataka State Legislature in the sixty third year of the Republic of India , as follows: 


1 . Short title and commencement.- (1 ) This Act may be called the Karnataka Municipal Corporations and 
Certain Other Law (Second Amendment) Act, 2012 . 


(2 ) It shall come into force from such date as the State Governmentmay, by notification , appoint and different 
dates may be appointed for different provisions of this Act. 


2 . Amendment of the Karnataka Act 14 of 1977 .- In the Karnataka Municipal Corporations Act, 1976 
(Karnataka Act 14 of 1977 ), 


(i) after section 103B , the following shall be inserted , namely: 


“ 103C . Levy of Urban Transport Cess .- (1) There shall be levied and collected an Urban Transport Cess at 
such rates not more than two percent on the property tax levied and collected under section 103 or 108A of this Act 
and which shall be rounded off to nearest rupee . 


(2 ) Nothing in this section shall affect the operation of the provisions of any other Act and the levy of Urban 
Transport Cess under this Act is in addition to , and not in lieu of, any other tax or cess that may be levied under any 
other law for the time being in force . 


(3 ) All money collected in the form of Urban Transport Cess shall be credited to the Urban Transport Fund 
created under section 149A . 


4141 


(4 ) The State Government may by rules prescribe , the manner of collection , maintenance and application of 


the Urban Transport Fund .” 


(ii) after section 149 , the following shall be inserted , namely : 


“ 149A .- Urban Transport Fund .- ( 1) There shall be constituted a Fund called the Urban Transport Fund 
which shall consist of, 


(i) 


Urban Transport Cess collected under section 103C of this Act and section 94A of the Karnataka 
Municipalities Act, 1964 (Karnataka Act 22 of 1964); 


( ii ) 


all grants received from the State Government and Central Government, if any; and 


( iii) 


any other receipts , interest or any other form of income to this fund. 


(2 ) The Urban Transport Fund shall be utilized for, 


(i) 


co - ordinated planning , projects formulation and implementation relating to urban transport and their 


integrated management; 


conducting studies , research , promotion and compaign to encourage for use of public transport ; 


(iii ) 


capacity building in the urban local bodies, parastatal agencies and in the State Government; and 


( iv ) 


any other purpose as may be prescribed by the State Government. 


(3 ) The Directorate of Urban Land Transport shall be the Secretariat to administer the fund constituted under 
sub -section (1). 


(4 ) The accounts of all receipts and expenditure arising out of the Urban Transport Fund shall be kept in such 


manner and in such form as may be prescribed . 


(5 ) The State Government shall appoint one of its officers as the auditor who shall subject to supervision and 


control of the Controller of State Accounts conduct audit of the Urban Transport Fund and he shall have access to all 
books of Accounts and to all receipts and expenditure relating to the Urban Transport Fund and the Director of Urban 
Land Transport or as the case may be the Director of Municipal Administration or Commissioner of the Corporation or 
any officer of Municipal Corporation , Municipality or Municipal Council shall furnish to him any information 
concerning any receipt of expenditure which may be required by him . 


(6 ) The Director of Urban Land Transport shall prepare Annual Report of the operation of the Fund and 
furnish the report to the State Government for laying before each House of the State Legislature. Audit report and 
compliance in this regard shall also be laid before each House of the Legislature .” 


3 . Amendment of the Karnataka Act 22 of 1964.- In the Karnataka Municipalities Act, 1964 (Karnataka 
Act 22 of 1964), after section 94, the following shall be inserted , namely: 


“ 94A . Levy of Urban Transport Cess.- (1) There shall be levied and collected an Urban Transport Cess at 
such rates not more than two percent on the property tax collected under section 94 of this Act and which shall be 


rounded of to the nearest rupee . 


4142 


(2 ) Nothing in this section shall affect the operation of the provisions of any other Act and the levy of Urban 
Transport Cess under this Act is in addition to , and not in lieu of, any other duty or cess that may be levied under any 
other law for the time being in force. 


( 3) All money collected in the form of Urban Transport Cess shall be credited to the Urban Transport Fund 
created under section 149A of the Karnataka Municipal Corporations Act, 1976 (Karnataka Act 14 of 1977 ). 


(4 ) The State Government may by notification , make rules to prescribe the manner of collection of cess , 
maintenance and application of the Urban Transport Fund.” 


By Order and in the name of the Governor of Karnataka , 


G . K . BOREGOWDA 
Secretary to Government, 
Department of Parliamentary 

Affairs and Legislation 


4143 


ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ ಆಗಸ್ಟ್ ೨೮, ೨೦೧೨ (ಭಾದ್ರಪದ ೬ , ಶಕ ವರ್ಷ ೧೯೩೪) | 


ಭಾಗ – III 


ನಂ . ೬೦೪ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 428 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ: 27 .8.2012 


ಬೆಂಗಳೂರು ಜಿಲ್ಲೆಯ ಉತ್ತರ ತಾಲ್ಲೂಕಿಗೆ ಸೇರಿದ ಕೆಲವು ಗ್ರಾಮಗಳ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ ವಿಧಿ 28(4) ರ ಪ್ರಕಾರ ಅಧಿಸೂಚನೆ ಸಂಖ್ಯೆ : 
ಸಿಐ 509 ಎಸ್ಪಿಕ್ಕೂ 2008 , ದಿನಾಂಕ: 16.10 .2008 ರಂದು ಅಧಿಸೂಚನೆ ಹೊರಡಿಸಿದ್ದು, ದಿನಾಂಕ: 17 .10 .2008ರ ರಾಜ್ಯಪತ್ರದಲ್ಲಿ ಸಹ ಪ್ರಕಟಿಸಲಾಗಿದೆ. W .P. ಸಂಖ್ಯೆ : 31542 /2010 ರಲ್ಲಿ ದಿನಾಂಕ : 15.06.2011 ರಂದು ಮಾನ್ಯ 
ಕರ್ನಾಟಕ ಉಚ್ಚನ್ಯಾಯಾಲಯವು ನೀಡಿರುವ ಆದೇಶವನ್ನು ಅನುಸರಿಸಿ ಮೇಲ್ಕಂಡ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಬ್ಯಾಟರಾಯನಪುರ ಗ್ರಾಮದ ಎಲ್ಎ / ಸಿಟಿ ಸರ್ವೆ ನಂಬರ್ - 16/629 ಜಮೀನಿಗೆ ಸಂಬಂಧಪಟ್ಟಂತೆ 
ಖಾತೆದಾರರ / ಅನುಭವದಾರರ ಹೆಸರಿನಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಿದ್ದು , ಅದರಂತೆ ಮಾರ್ಪಡಿಸಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದೆ. ಅದರಂತೆ ಓದಿಕೊಳ್ಳುವುದು. 
ಗ್ರಾಮ : ಬ್ಯಾಟರಾಯನಪುರ ಹೋಬಳಿ : ಕಸಬಾ ತಾಲ್ಲೂಕು : ಬೆಂಗಳೂರು ಉತ್ತರ 

ಜಿಲ್ಲೆ : ಬೆಂಗಳೂರು 
ವಾರ್ಡ್ ಸಂಖ್ಯೆ : 41 

ವಾರ್ಡ್ ಹೆಸರು : ಗಾಳಿ ಆಂಜನೇಯ ದೇವಸ್ಥಾನ ( ಬಾಪೂಜಿ ನಗರ ) 


ಕ್ರಮ 


ಹಾಲಿ ಇರುವುದು 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 
ಆಸ್ತಿ ಸಂಖ್ಯೆ ವಿವರ ವಿಸ್ತೀರ್ಣ 

ಕ್ರಮ 
ಖಾತೆದಾರರ / ಅನುಭವದಾರರ ಹೆಸರು ಎಲ್ಎ / ಸಿಟಿ ಮುನಿಸಿಪಲ್ ಚದರ 

ಸರ್ವೆ ನಂಬರ್ | ಸಂಖ್ಯೆ 
2 

- 3 
1 . ಮಂಜುನಾಥ ಬಿ . ಎಸ್ . 
2 . ಮಂಜುನಾಥ ಬಿ .ಎಸ್ . ಮತ್ತು ಆಶಾ ಮಂಜುನಾಥ 

304 , 
| 3 , ಬಿ . ಪಿ. ಚಿನ್ನಪ್ಪ 

| 16 | 629 304 -1, | 1834 .50 | 4 
4 . ಅಬ್ದುಲ್ ಗಫಾರ್ ಖಾನ್ ಎ . 

319 


ವಿಸ್ತೀರ್ಣ 
ಚದರ 
ಮೀಟರ್ 


ಸಂಖ್ಯೆ 


ಮೀಟರ್ ಸಂಖ್ಯೆ 


ತಿದ್ದುಪಡಿಯಾಗಿ ಓದಿಕೊಳ್ಳುವುದು 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಆಸ್ತಿ ಸಂಖ್ಯೆ ವಿವರ 
ಖಾತೆದಾರರ | ಅನುಭವದಾರರ ಹೆಸರು ಎಲ್ಎ / ಸಿಟಿ ಮುನಿಸಿಪಲ್ 

ಸರ್ವೆ ನಂಬರ್ | ಸಂಖ್ಯೆ 
2 

- 3 
1. ಮಂಜುನಾಥ ಬಿ .ಎಸ್ . 

304 /1, 
2 . ಮಂಜುನಾಥ ಬಿ . ಎಸ್ . ಮತ್ತು ಆಶಾ ಮಂಜುನಾಥ 

304 - 1, 
3 . ಬಿ . ಪಿ. ಚಿನ್ನಪ್ಪ 

16 | 629 319 , 
4 . ಅಬ್ದುಲ್ ಗಫಾರ್‌ಖಾನ್ ಎ . 

304 /2 , 
5. ಜೆ . ಬಿ . ವೆಂಕಟೇಶ್ 

304 / 3 


4 


| 


1 


| 1834.50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4144 


ಭಾಗ – III 


ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ ಆಗಸ್ಟ್ ೨೮, ೨೦೧೨ ( ಭಾದ್ರಪದ ೬ , ಶಕ ವರ್ಷ ೧೯೩೪) 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ನಂ . ೬೦೫ 


ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ: ಸಿಐ 296 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ: 27.8. 2012 


ಕ 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ಕುಂದಾಣ ಹೋಬಳಿ, ಸುಣ್ಣಘಟ್ಟ ಗ್ರಾಮ ಹಾಗೂ ದೊಡ್ಡಬಳ್ಳಾಪುರ ತಾಲ್ಲೂಕು ಕಸಬಾ ಹೋಬಳಿ, ಅರೇಹಳ್ಳಿ - ಗುಡ್ಡದಹಳ್ಳಿ , ವರದನಹಳ್ಳಿ ಕೋಳಿಪುರ , 
ಓಬದೇವನಹಳ್ಳಿ, ರಘುನಾಥಪುರ ಗ್ರಾಮಗಳಲ್ಲಿನ ಕೆಲವು ಜಮೀನುಗಳನ್ನು ಅಪರೇಲ್ ಪಾರ್ಕ್ 3ನೇ ಹಂತದ ಯೋಜನೆಗಾಗಿ ಭೂಸ್ವಾಧೀನಪಡಿಸಿಕೊಂಡಿದ್ದು ಅದರಂತೆ, 764 -36 ಎಕರೆ ಜಮೀನು ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 28(1) ಮತ್ತು 28(4)ರಡಿಯಲ್ಲಿ ತನಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 3(1), 1(3) ಮತ್ತು 28(1)ರ ಅಧಿಸೂಚನೆ ಸಂಖ್ಯೆ : ಸಿಐ 82 ಎಸ್ ಪಿಕ್ಕೂ 2006 ದಿನಾಂಕ: 07.05.2007 
ರನ್ವಯ ಪ್ರಾಥಮಿಕ ಅಧಿಸೂಚನೆಯಾಗಿರುತ್ತದೆ. ಮತ್ತು 28(4)ರ ಅಧಿಸೂಚನೆ ಸಂಖ್ಯೆ: ಸಿಐ 10 ಎಸ್ಪಿಕ್ಕೂ 2008 ದಿನಾಂಕ :24.04.2010 ರನ್ವಯ 736 - 06 ಎಕರೆ ಜಮೀನಿಗೆ ಅಂತಿಮ ಅಧಿಸೂಚನೆಯಾಗಿರುತ್ತದೆ. 


ಆಕಾರ್‌ 


ಸದರಿ ಅಧಿಸೂಚನೆಯಂತೆ ದೇವನಹಳ್ಳಿ ತಾಲ್ಲೂಕು, ಕುಂದಾಣ ಹೋಬಳಿ , ಸುಣ್ಣಘಟ್ಟ ಗ್ರಾಮದ ಸರ್ವೆ ನಂ.88ರ ಪೈಕಿ ಭೂಸ್ವಾಧೀನಪಡಿಸಿಕೊಂಡಿರುವ ಜಮೀನು 25 - 20 ಎಕರೆ ಅಧಿಸೂಚಿಸಲಾಗಿರುತ್ತದೆ. ಆಕಾರ್‌ 
ಬಂದ್‌ನಂತೆ ಈ ಸರ್ವೆ ನಂಬರ್‌ನ ವಿಸ್ತೀರ್ಣ 25 - 20 ಎಕರೆ ಆಗಿರುತ್ತದೆ. ದಿನಾಂಕ :24.04.2010ರ ಅಂತಿಮ ಅಧಿಸೂಚನೆಯಲ್ಲಿ ದೇವನಹಳ್ಳಿ ತಾಲ್ಲೂಕು, ಕುಂದಾಣ ಹೋಬಳಿ, ಸುಣ್ಣಘಟ್ಟ ಗ್ರಾಮದ ಸರ್ವೆ ನಂ.88ರ ಪೈಕಿ 


ಕೆಲವೊಂದು ಭೂಮಾಲೀಕರ ಜಮೀನು ಭೂಸ್ವಾಧೀನಕ್ಕೆ ಒಳಪಟ್ಟಿದ ಸದರಿ ಭೂಮಾಲೀಕರ / ಖಾತೆದಾರರ ಹೆಸರು ಸದರಿ ಅಧಿಸೂಚನೆಯಲ್ಲಿ ನಮೂದಾಗಿರುವುದಿಲ್ಲ. ಜೆ . ಎಂ . ಸಿ., ಯಂತೆ ಹಾಗೂ ಸದರಿ ಅಧಿಸೂಚನೆಗಳಲ್ಲಿ ಹೆಸರಿಲ್ಲದ 


ಹಾಗೂ ನೈಜ ಭೂಸ್ವಾಧೀನಕ್ಕೆ ಒಳಪಟ್ಟಿರುವ ಭೂಮಾಲೀಕರ ಹೆಸರಿಗೆ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


4145 


ಈ 
ಇ 
ಇಣ 


ಷರಾ 


ಚನ್ನಪ್ಪ, 


- 


ಮಠದಪ್ಪ, 


-[88ರ ಪೈಕಿ 1 -16 | - 


ಗ್ರಾಮ : ಸುಣ್ಣಘಟ್ಟ ಹೋಬಳಿ : ಕುಂದಾಣ ತಾಲ್ಲೂಕು : ದೇವನಹಳ್ಳಿ 

ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ 
[ ] 28 (1) ರ ಅಧಿಸೂಚನೆ ಸಂಖ್ಯೆ : ಸಿಐ 82 ಎಸ್‌ಪಿಕ್ಯೂ 28 ( 4) ರ ಅಧಿಸೂಚನೆ ಸಂಖ್ಯೆ : ಸಿಐ 10 ಎಸ್ ಪಿಕ್ಕೂ | 

ತಿದ್ದುಪಡಿಯಂತೆ ಓದಿಕೊಳ್ಳುವುದು 
2006 , ದಿನಾಂಕ: 7 .5. 2007 ರಂತೆ 

2008 , ದಿನಾಂಕ: 24 .4 .2010 ರಂತೆ 
ಕ್ರಮ 

ವಿಸ್ತೀರ್ಣ 
ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಸಂಖ್ಯೆ 

ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ . ಐನು ಖರಾಬ್ ಬಾಕಿ 
ಹೆಸರು ಹೆಸರು | ನಂ . | ಎ - ಗು ಹೆಸರು ಹೆಸರು ನಂ . | ಎ - ಗು 

ಎ - ಗು | ಎ - ಗು ಎ - ಗು 
ಸರ್ಕಾರಿ ಸರ್ಕಾರಿ | 88ರ | 25 - 20 | ಸರ್ಕಾರಿ ಸರ್ಕಾರಿ 88ರ | 25 - 20 ಸಿ . ರಾಮಯ್ಯ ಬಿನ್ ಲೇಟ್ | ಸಿ .ರಾಮಯ್ಯ 

88ರ ಪೈಕಿ 1-14 | - 1-14 
ಗೋಮಾಳ, ಗೋಮಾಳ , 

ಪೈಕಿ ಗೋಮಾಳ, ಗೋಮಾಳ, 

ಚನ್ನಪ್ಪ 
ಚನ್ನಪ್ಪ ಬಿನ್ ಚನ್ನಪ್ಪ, ಚನ್ನಪ್ಪ ಬಿನ್ ಸಿ.ರಾಮಯ್ಯ ಬಿನ್ ಲೇಟ್ | ಸಿ.ರಾಮಯ್ಯ 

88ರ ಪೈಕಿ10-12 || 
- - 10 - 12 
ಅಪ್ಪಯ್ಯ , ಬೈರಪ್ಪ , ಅಪ್ಪಯ್ಯ , ಬೈರಪ್ಪ, 

ಚನ್ನಪ್ಪ 
ಬೈರಪ್ಪ ಬಿನ್ ಮುನಿರಾಜು ಬೈರಪ್ಪ ಬಿನ್ ಮುನಿರಾಜು 3. | ರಾಮಕ್ಕ ಕೋಂ ಲೇಟ್ ರಾಮಕ್ಕೆ 

88ರ ಪೈಕಿ 10 - 18 . 

0 - 18 
ಲೇಟ್ ಪಿಳ್ಳಪ್ಪ , ಅಣ್ಣಪ್ಪ ಲೇಟ್ ಪಿಳ್ಳಪ್ಪ , ಅಣ್ಣಪ್ಪ 

ಚಿಕ್ಕಚನ್ನಪ್ಪ 
ಮುನಿರಾಜು ಮುನಿರಾಜು 4. ರಾಜಣ್ಣ ಬಿನ್ ಪಟಾಲಪ್ಪ ] ರಾಜಣ್ಣ 

88ರ ಪೈಕಿ 1- 00 1 - 00 
ಬಿನ್ ಲೇಟ್| 

ಬಿನ್ ಲೇಟ್ 
ಮಠದಪ್ಪ, 5. | ಸಿ. ರಾಮಯ್ಯ ಬಿನ್ ಸಿ. ರಾಮಯ್ಯ 

1 - 16 
ಅಣ್ಣಪ್ಪ ಬಿನ್ ಅಣ್ಣಪ್ಪ ಬಿನ್ 

ಲೇಟ್ ಚನ್ನಪ್ಪ 
ಅಡವಪ್ಪ ಅಡವಪ್ಪ 6. | ರಾಮಕ್ಕ ಕೋಂ ಲೇಟ್ ರಾಮಕ್ಕೆ 

88ರ ಪೈಕಿ|o -32 | - |0- 32 
ಟಿ. ಮರಿಯಪ್ಪ 
ಸಿ. ರಾಮಯ್ಯ ಬಿನ್ ಸಿ . ರಾಮಯ್ಯ 

0 - 31 
ಲೇಟ್ ಚನ್ನಪ್ಪ 
ಕೆ .ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 
ಕೃಷ್ಣಪ್ಪ 
ಸರ್ಕಾರ 

ಸರ್ಕಾರ 

88ರ ಪೈಕಿ10 - 26 10 - 26 
10 . | ಕೆ.ರಮೇಶ್ ಬಿನ್ ಲೇಟ್ | ಕೆ. ರಮೇಶ್ 188ರ ಪೈಕಿ| , 

- - ( 0 - 24 
ಕೃಷ್ಣಪ್ಪ 
11. | ಅಣ್ಣಪ್ಪ ಬಿನ್ ಹಣಬಪ್ಪ | ಅಣ್ಣಪ್ಪ 

ಪೈಕಿ10 - 24 | - [ 0 - 24 
12 . ಕೆ.ರಮೇಶ್ ಬಿನ್ ಲೇಟ್ ಕೆ. ರಮೇಶ್ 

88ರ ಪೈಕಿ 1-01 

| - | 1 - 01 
ಕೃಷ್ಣಪ್ಪ 
ಕೆ. ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 

188ರ ಪೈಕಿ 10 -20 | - |0- 20 
ಕೃಷ್ಣಪ್ಪ 
ಕೆ .ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 

ಕೆ. ರಮೇಶ್ 88ರ ಪೈಕಿ 10 - 20 | - jo - 20 
ಕೃಷ್ಣಪ್ಪ 


- 88ರ ಪೈಕಿ|o -31 


G9 


10 - 20. 


4146 


ಕ್ರಮ 


# 
R 
ಇ° 


ವಿಸ್ತೀರ್ಣ 


ಷರಾ 


28 (1) ರ ಅಧಿಸೂಚನೆ ಸಂಖ್ಯೆ : ಸಿಐ 82 ಎಸ್‌ಪಿಕ್ಯೂ 28( 4 ) ರ ಅಧಿಸೂಚನೆ ಸಂಖ್ಯೆ: ಸಿಐ 10 ಎಸ್ಪಿಕ್ಕೂ 
2006 , ದಿನಾಂಕ: 7.5 . 2007 ರಂತೆ 2008, ದಿನಾಂಕ: 24 .4 .2010 ರಂತೆ 

ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಸಂಖ್ಯೆ 

ಖಾತೆದಾರರ ಹೆಸರು | ಅನುಭವದಾರರ ಹೆಸರು ಸರ್ವೆ ನಂ . ಐನು ಖರಾಬ್ | 
ಹೆಸರು | ಹೆಸರು | ನಂ . ಎ - ಗು | ಹೆಸರು | ಹೆಸರು | ನಂ . | ಎ - ಗು 

ಎ - ಗು ಎ - ಗು ( ಎ - ಗು 
15 . | ಕೆ .ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 

| 88ರ ಪೈಕಿ . 

[1 - 04 | - 1 -04 
ಕೃಷ್ಣಪ್ಪ 
ಮುನಿರಾಜು ಬಿನ್ ವೀರಣ್ಣ | ಮುನಿರಾಜು 

88ರ ಪೈಕಿ 0 - 33 

- - 

10 - 33 
17 . | ಸರ್ಕಾರ 

| ಸರ್ಕಾರ 

88ರ ಪೈಕಿ 6- 10 | - 0- 10 
18 . | ಸರ್ಕಾರ | 

ಸರ್ಕಾರ 88ರ ಪೈಕಿ 6- 10 | - 0- 10 
19. ಸಿದ್ದರಾಮಣ್ಣ ಬಿನ್ | ಸಿದ್ದರಾಮಣ್ಣ 
ಜುಂಜಪ್ಪ 

88ರ ಪೈಕಿ 10 -27 
| - 


- 


- 


0 - 2 * 


ಪಹಣಿ ಯಲ್ಲಿ 
ಸಿದ್ದರಾಮಣ್ಣ, 
ನಂಜುಂಡಪ್ಪ 
ಎಂದಿರುತ್ತದೆ. 


20 | ಚನ್ನಪ್ಪ ಬಿನ್ ಅಪ್ಪಯ್ಯ 


| ಚನ್ನಪ್ಪ ಬಿನ್ ಅಪ್ಪಯ್ಯ 188ರ ಪೈಕಿ10 -23 | - Io -23 


88ರ ಪೈಕಿ 6-27 | - 


0-27 


88ರ ಪೈಕಿ|o- 32 


0 - 32 


88ರ ಪೈಕಿ10 - 16 | - 10- 16 


ಸರ್ಕಾರ 

| ಸರ್ಕಾರ 
| ಕೆ. ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 
ಕೃಷ್ಣಪ್ಪ 
ಕೆ .ರಮೇಶ್ ಬಿನ್ ಲೇಟ್ | ಕೆ . ರಮೇಶ್ 
ಕೃಷ್ಣಪ್ಪ 
ಬೀರಪ್ಪ ಬಿನ್ 

ಬೀರಪ್ಪ 
ಮುನಿಬೀರಪ್ಪ 
ನಂಜುಂಡಪ್ಪ ಬಿನ್ ನಂಜುಂಡಪ್ಪ 
ಗುಬ್ಬಣ್ಣ 
ಚಿಕ್ಕಚನ್ನಪ್ಪ ಬಿನ್ ಜುಂಜಪ್ಪ | ಚಿಕ್ಕ ಚನ್ನಪ್ಪ 


88ರ ಪೈಕಿ 1-25 | - 


1- 25 


88ರ ಪೈಕಿ|o- 21 


| 


- 


| 0 - 21 


188ರ ಪೈಕಿ10- 18 . 

| 


- 


|( 0 - 18 


4147 


# 


ಕ್ರಮ 


ವಿಸ್ತೀರ್ಣ 


28 (1) ರ ಅಧಿಸೂಚನೆ ಸಂಖ್ಯೆ : ಸಿಐ 82 ಎಸ್‌ಪಿಕ್ಯೂ 28( 4 ) ರ ಅಧಿಸೂಚನೆ ಸಂಖ್ಯೆ: ಸಿಐ 10 ಎಸ್ಪಿಕ್ಕೂ 
2006 , ದಿನಾಂಕ: 7.5 . 2007 ರಂತೆ 2008, ದಿನಾಂಕ: 24 .4 .2010 ರಂತೆ 

ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಖಾತೆದಾರರ ಅನುಭವದಾರರ ಸರ್ವೆ ವಿಸ್ತೀರ್ಣ ಸಂಖ್ಯೆ 

ಖಾತೆದಾರರ ಹೆಸರು | ಅನುಭವದಾರರ ಹೆಸರು ಸರ್ವೆ ನಂ . | ಐನು ಖರಾಬ್ | ಬಾಕಿ 

ಷರಾ 
ಹೆಸರು | ಹೆಸರು ನಂ . ಎ - ಗು | ಹೆಸರು | ಹೆಸರು | ನಂ . | ಎ - ಗು 

ಎ - ಗು | ಎ - ಗು ( ಎ - ಗು 
27 . ಕೆ.ರಮೇಶ್ ಬಿನ್ ಲೇಟ್ | ಕೆ. ರಮೇಶ್ 

ಆರ್ . ಟಿ . ಸಿ . ಯ 
ಕೃಷ್ಣಪ್ಪ 

ಕಾಲಂ 3 ಮತ್ತು 

ಮಂಜೂರಿ 
88ರ ಪೈಕಿ10 -38 | - | 0 -38 | 0 - 38 ಗುಂಟೆ 

ಇದ್ದು ಖಾತೆ 
0 - 33 ಗುಂಟೆ 

ಆಗಿರುತ್ತದೆ 
28 . | ಸರ್ಕಾರಿ 

ಸರ್ಕಾರಿ 

188ರ ಪೈಕಿ [0 - 17 | - | 0-17 


| 0- 16 


ಮುನಿರಾಜು ಬಿನ್ ಲೇಟ್ | ಮುನಿರಾಜು 

88ರ ಪೈಕಿ 10 - 16 | - 
ಮಠದಪ್ಪ 
| ಸರ್ಕಾರಿ ಮತ್ತು ಸ್ಮಶಾನ | ಸರ್ಕಾರಿ ಮತ್ತು ಸ್ಮಶಾನ [gg 

( 88ರ ಪೈಕಿ14 - 18 | 4 - 18 


| ಒಟ್ಟು 25 - 02 4-18 21 -20 | 


ಷರಾ: ಸರ್ಕಾರಿ ಮತ್ತು ಸ್ಮಶಾನ 4 - 18 ಎಕರೆ ವಿಸ್ತೀರ್ಣ ಹೊರತುಪಡಿಸಿ ಉಳಿಕೆ 21 - 02 ಎಕರೆ ವಿಸ್ತೀರ್ಣ ತಿದ್ದುಪಡಿ ಅಧಿಸೂಚನೆಗೆ ಒಳಪಟ್ಟಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


- ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4148 


ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ ಆಗಸ್ಟ್ ೨೮, ೨೦೧೨ ( ಭಾದ್ರಪದ ೬ , ಶಕ ವರ್ಷ ೧೯೩೪) | 


ಭಾಗ - III | 


ನಂ . ೬೦೬ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 3(1) ರನ್ವಯ ಅಧಿಸೂಚನೆ 


ಸಂಖ್ಯೆ : ಸಿಐ 203 ಎಸ್ ಪಿಕ್ಕೂ 2012 , ಬೆಂಗಳೂರು, ದಿನಾಂಕ: 27.8.2012 


ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪಾ ತಾಲೂಕ 
ಹಳೇಕೋಟೆ-25 ಹಾಗೂ ಹೊನ್ನಾರಹಳ್ಳಿ ಗ್ರಾಮಗಳಲ್ಲಿ ಮೆ|| ಶ್ರೀರಾಮ ಎಲೆಕ್ಟೋಕಾಸ್ಟ್ ಪ್ರೈ . ಲಿಮಿಟೆಡ್ ಇವರಿಗೆ ಅಂಕಣ (2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ (3) ರಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ ( 7) ರ 
ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 


ಅನುಸೂಚಿ 


ಜಿಲ್ಲೆ: ಬಳ್ಳಾರಿ 


ತಾಲೂಕ : ಸಿರುಗುಪ್ಪ 


ಹೋಬಳಿ : ಸಿರುಗುಪ್ಪ/ ಹಟ್ಟೋಳ್ಳಿ ಗ್ರಾಮಗಳು : ಹಳೇಕೋಟೆ- 25 / ಹೊನ್ನಾರಹಳ್ಳಿ 

ಚಕಬಂದಿ ( ಚತು :ಸೀಮೆ ) 
ಪಶ್ಚಿಮ ಉತ್ತರ 

ದಕ್ಷಿಣ | 


ಅ. ನಂ . 


ಸ್ವಾಧೀನಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 


ರಿ . ಸ. ನಂ 


ಪೂರ್ವ 


ಷರಾ 


ಗ್ರಾಮ : ಹಳೇಕೋಟೆ- 25 


3 - 05 


95 , 97 


57 / ಎ / ಎ 
57 / ಎ /2ಎ 


2 - 72 


p| ર૧૧૧ 

p| 


95, 97 


57 / ಎ /3ಎ 


2 - 18 


95, 97 


p| ૧ 


57 / ಎ /4ಎ 


2 - 47 


95 , 97 


p| ૧ 


57 / ಬಿ / 


2 - 58 


95 , 97 


p| ૧ 


57/ ಸಿ / 


2 - 90 


95 , 97 


1 - 10 


p| ૧૧૧, 

p 


95 , 97 


57 / ಡಿಯ 

ಒಟ್ಟು | 


17 - 00 


4149 


ಅ. ನಂ . 


ರಿ . ಸ. ನಂ . 


ಸ್ವಾಧೀನಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಪಶ್ಚಿಮ 


ಚಕಬಂದಿ ( ಚತು:ಸೀಮೆ ) 

ಉತ್ತರ 
6 . 


* 


ದಕ್ಷಿಣ 
7 


| 
| 


ಷರಾ 
8 


S 


ಗ್ರಾಮ : ಹೊನ್ನಾರಹಳ್ಳಿ 
107 | 


106 


8 - 42 


114 


110 


105 


ಒಟ್ಟು 


8 - 42 


ಘೋಷ್ಟಾರೆ 


ಅ . ನಂ . 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


- 


3 


1 
2 


| 
| 


ಗ್ರಾಮದ ಹೆಸರು 

- 2 
ಹಳೇಕೋಟೆ - 25 | 
ಹೊನ್ನಾರಹಳ್ಳಿ | 

- ಒಟ್ಟು | 


17 -00 | 

8 - 42 | 
25 -42 | 


- | 
- 


- 


- 5-42 


17 - 00 | 

8- 42 | 
25 -42 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸರ್ಕಾರದ ವಿವಿ, ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 1(3) ರನ್ವಯ ಅಧಿಸೂಚನೆ 


ಸಂಖ್ಯೆ : ಸಿಐ 203 ಎಸ್ಪಿಕ್ಕೂ 2012 , ಬೆಂಗಳೂರು, ದಿನಾಂಕ : 27.8.2012 


ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966) ನೇದ್ದರ ಕಲಂ 1ರ ಉಪ ಕಲಂ ( 3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪಾ ತಾಲೂಕ 


ಹಳೇಕೋಟೆ- 25 ಹಾಗೂ ಹೊನ್ನಾರಹಳ್ಳಿ ಗ್ರಾಮಗಳಲ್ಲಿ ಮೆ | ಶ್ರೀರಾಮ ಎಲೆಕ್ಟೋಕಾಸ್ಟ್ ಪ್ರೈ . ಲಿಮಿಟೆಡ್ ಇವರಿಗಾಗಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ 


ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ 


ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ ನಿಗದಿಪಡಿಸಿದೆ. 


4150 


ಅನುಸೂಚಿ 


ಜಿಲ್ಲೆ: ಬಳ್ಳಾರಿ 


ತಾಲೂಕ: ಸಿರುಗುಪ್ಪ 


ಹೋಬಳಿ : ಸಿರುಗುಪ್ಪ/ ಹಟ್ಟೋಳ್ಳಿ 


ಗ್ರಾಮಗಳು : ಹಳೇಕೋಟೆ- 25/ ಹೊನ್ನಾರಹಳ್ಳಿ 


ಚಕಬಂದಿ ( ಚತು:ಸೀಮೆ ) 


ಅ. ನಂ . 


ರಿ. ಸ. ನಂ 


ಸ್ವಾಧೀನಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 


ಪೂರ್ವ 


ಪಶ್ಚಿಮ 


ಉತ್ತರ 


ಷರಾ 


_ 5 


ಗ್ರಾಮ : ಹಳೇಕೋಟೆ- 25 


57 / ಎlಎ 


3 - 05 


95 , 97 


57 / ಎ /2ಎ 


2 - 72 


95 , 97 


57 / ಎ / 3ಎ 


2 - 18 


95, 97 


57 / ಎ /4ಎ 


2 - 47 


95 , 97 


57 / ಬಿ / 


2 -58 


95 , 97 


57 / ಸಿ . 


2 - 90 


95 , 97 


57 / ಡಿಯ 


1 - 10 


95 , 97 


ಒಟ್ಟು 


17 - 00 


1 


| 


106 


106 


| 


8-42 


ಗ್ರಾಮ : ಹೊನ್ನಾರಹಳ್ಳಿ 
107 
107 | 


8 - 42 


| 


114 


110 


110 


| 


105 


105 


ಒಟ | 


8 - 42 


4151 


ಘೋಷ್ಟಾರೆ 


ಅ, ನಂ . 


ಗ್ರಾಮದ ಹೆಸರು 


ಒಟ್ಟು ಕ್ಷೇತ್ರ 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 


ಹಳೇಕೋಟೆ- 25 


17- 00 


17 - 00 


8 - 42 


8 -42 


ಹೊನ್ನಾರಹಳ್ಳಿ 

ಒಟ್ಟು 


25 - 42 


25 - 42 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಾಯ್ದೆ 1966 ರ ಕಲಂ 28(1) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 203 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ : 27.8.2012 


ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪಾ ತಾಲೂಕ ಹಳೇಕೋಟೆ- 25 ಹಾಗೂ ಹೊನ್ನಾರಹಳ್ಳಿ ಗ್ರಾಮಗಳಲ್ಲಿ ಮೆ | ಶ್ರೀರಾಮ ಎಲೆಕ್ಟೋಕಾಸ್ಟ್ 
ಪೈ . ಲಿಮಿಟೆಡ್ ಇವರಿಗಾಗಿ “ Pig Iron Plant and Coke Oven with 40 MW captive Power Plant” ಸ್ಥಾಪಿಸುವ ಸಲುವಾಗಿ ಕೈಗಾರಿಕಾ ಅಭಿವೃದ್ಧಿಗೊಸ್ಕರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ 
ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ . 

ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು 
ಪ್ರಸ್ತುತ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 

- ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ 
ಆಸಕ್ತಿ ಇರುವವರಿಗೆಲ್ಲಾ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ, ವಿಲೇವಾರಿ, ಗುತ್ತಿಗೆ ಅಡಮಾನ , ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24 (7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


D 


. 


4152 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33 /ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ ಧಾರವಾಡ -580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 


ಜಿಲ್ಲೆ: ಬಳ್ಳಾರಿ 


ತಾಲೂಕ: ಸಿರುಗುಪ್ಪ 


ತಾ 


ಹೋಬಳಿ : ಸಿರುಗುಪ್ಪ/ ಹಕ್ಕೋಳ್ಳಿ 


ಗ್ರಾಮಗಳು : ಹಳೇಕೋಟೆ- 25 / ಹೊನ್ನಾರಹಳ್ಳಿ 


ಚಕಬಂದಿ ( ಚತು:ಸೀಮೆ ) 


ಅ . ನಂ . 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ ಅಂದಾಜು 

ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ಷರಾ 


6 


- 10 


- 


ಸ್ವಂತ 


1 - 68 


78 


| 95, 97 


| 


51 


| 


ಗ್ರಾಮ : ಹಳೇಕೋಟೆ - 25 

57/ ಎ /lಎ | 3 - 05 
57 / ಎ / 2ಎ 2 - 72 
57/ ಎ /3ಎ 2 - 18 
57 / ಎ /4ಎ 2 - 47 


1 | ಅಶೋಕ ಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 

ಅಶೋಕ ಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 
ಅಶೋಕಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ | 
ಅಶೋಕಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 
ಅಶೋಕಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 


95, 97 


ಸ್ವಂತ 
ಸ್ವಂತ 


1 - 50 
1 - 20 


ಖುಷ್ಠಿ 
ಖುಷಿ 
ಖುಷಿ 
ಖುಷಿ 
ಖುಷಿ 


| 

| 
-aaaa 

||| 


ಸ್ವಂತ 


1 -36 
1 - 42 


95 , 97 | 
95 , 97 | 
95 , 97 


ಸ್ವಂತ 


ತಿ 


57 / ಬಿ . 


2 -58 


ಅಶೋಕ ಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 


ಸ್ವಂತ 


57 / ಸಿ / 


2 - 90 


1- 60 


ಖುಷ್ಠಿ 


Lટ 


95, 97 | 


7 


| 


ಅಶೋಕಕುಮಾರ್ ಸಿನ್ಹಾ ತಂದೆ ಗಯಾ ಪ್ರಸಾದ್ 


ಸ್ವಂತ 


57/ ಡಿಯ 


1 -10 


0- 61 


ಖಿಷ್ಠಿ 


18 


ಸೆ 


95, 97 


ಒಟ್ಟು - 17 - 00 
ಗ್ರಾಮ : ಹೊನ್ನಾರಹಳ್ಳಿ 


1) ವಾಮದೇವ ತಂದೆ ಹಂಪಣ್ಣ ( 4 - 21) 
2) ಮಲ್ಲಯ್ಯ ತಂದೆ ಹಂಪಣ್ಣ (4 - 21) 


106 


8 - 42 


_ 9 - 27 | ಖುಷ್ಟಿ | 


107 


14 


| 


110 


105 


ಒಟ್ಟು 


8 -42 


| 


4153 


ಘೋಷ್ಟಾರೆ 


ಅ . ನಂ . 


ಗ್ರಾಮದ ಹೆಸರು 


ಒಟ್ಟು ಕ್ಷೇತ್ರ 


ಖರಾಬು ಕ್ಷೇತ್ರ 


ನಿವ್ವಳ ಕ್ಷೇತ್ರ 

5 


1 
2 


| 
| 
| 


ಹಳೇಕೋಟಿ - 25 | 
ಹೊನ್ನಾರಹಳ್ಳಿ | 

ಒಟ್ಟು | 


17- 00 | 

8 -42 | - 
25 - 42 | 


| 
- | 
- | 
- 


17 -00 | 

8 - 42 
25 - 42 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ - III 


ನಂ . ೬೦೮ || 


ವಿಶೇಷ ಪತ್ರಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೨ ( ಭಾದ್ರಪದ ೭, ಶಕ ವರ್ಷ ೧೯೩೪) 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (4) ರ ಅಧಿಸೂಚನೆ 

ಸಂಖ್ಯೆ : ಸಿಐ 416 ಎಸ್‌ಪಿಕ್ಯೂ 2012 , ಬೆಂಗಳೂರು, ದಿನಾಂಕ : 28 .8.2012 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ( 1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18 ) ವಿಧಿ 28(1) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ : 22.02.2012 ರಂದು ಕರ್ನಾಟಕದ ವಿಶೇಷ ರಾಜ್ಯ 
ಪತ್ರ ಭಾಗ -3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 429 ಎಸ್ ಪಿಕ್ಯೂ 2011 ದಿನಾಂಕ: 22.02.2012 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ ಪ್ರದೇಶವನ್ನು 
“ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ಆದುದರಿಂದ 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28( 4) ರ (1966 ರ ಕರ್ನಾಟಕದ ಕಾಯ್ದೆ ಸಂಖ್ಯೆ: 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ 
ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 


4154 


8(વા 


ಸ್ವತ್ತಿನ 


ನಿವೇಶನ/ಕಟ್ಟಡಗಳ 

ವಿವರಗಳು 


ಪಶ್ಚಿಮ 


ದಕ್ಷಿಣ 


11 


ಭೂಸ್ವಾಧೀನಕ್ಕೆ 

ಚಕ್ಕುಬಂದಿ ( City Sy -) ನಕಾಶೆಯಂತೆ 
ಎಲ್‌ಎ/ ಸಿಟಿ 

ಒಳಪಟ್ಟ 
ಖಾತಾದಾರರ ಹೆಸರು ಅನುಭವದಾರರ ಹೆಸರು 

ಸರ್ವೆ ನಂಬರ್ 

ಸಂಖ್ಯೆ ವಿಸ್ತೀರ್ಣ ಪೂರ್ವ 

ಉತ್ತರ 

ಚ. ಮೀ . 
2 

4 

6 | 7 - 8 | 9 | | 10 | 
ಈ ಪ್ರದೇಶದ ಹೆಸರು: ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ವಾರ್ಡ್ ನಂ : 41 , ವಾರ್ಡ್ ಹೆಸರು : ಪೀಣ್ಯ ಕೈಗಾರಿಕಾ ಪ್ರದೇಶ, ಸ್ಥಳೀಯ ಕ್ಷೇತ್ರ ಸಂಖ್ಯೆ : 01 , ಪೀಣ್ಯ 
ವಿ . ಹನುಮನರಸಯ್ಯ ವಿ. ಹನುಮನರಸಯ್ಯ 
ಶ್ರೀಮತಿ ಹೇಮಾ 

ಶ್ರೀಮತಿ ಹೇಮಾ 
ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಶ್ರೀಮತಿ ವೆಂಕಟಲಕ್ಷ್ಮಮ್ಮ 

ಬಿಎಂಆರ್ ಸಿಎಲ್ 
ಕವಿತಾ ಕವಿತಾ ಎಲ್‌ಎ 1 

ಸ್ವತ್ತು ಮತ್ತು ಸಿಟಿಎಸ್ 
ವಿ . ಮೂರ್ತಿ ವಿ. ಮೂರ್ತಿ ಸಿಟಿಎಸ್ 1254 658. 48 ಉಳಿಕೆ 

1124 , 11:25 , 1126, 
ರ ಪೈಕಿ 

1127 , 1128, 1129 . 
ರಾಜು 

ರಾಜು 
5 . ಹನುಮಣ್ಣ 

ಹನುಮಣ್ಣ 
ಜಯಲಕ್ಷ್ಮಮ್ಮ 

ಜಯಲಕ್ಷ್ಮಮ್ಮ 
ಶ್ರೀಮತಿ ಸರಸ್ವತಮ್ಮ ಕೋಂ | ವಿಶು ಟೂರ್ ಮತ್ತು 
ರಾಮಚಂದ್ರಪ್ಪ ಟ್ರಾವೆಲ್ಸ್ , ಗಣೇಶ್ ವುಡ್ 

ಎಲ್‌ಎ 1 | 
ವರ್ಕ್ಸ್ ಸಿಟಿಎಸ್ 1254 48.97 

ಸಿಟಿಎಸ್ 1130 , 1136 
7. | ಭೈರಪ್ಪ ಬಿನ್ ಜೋಗಪ್ಪ 

ರ ಪೈಕಿ 

ಭೈರಪ್ಪ ಬಿನ್ ಜೋಗಪ್ಪ 
8 . | ಕೆ. ಬಿ . ಸುಜಾತ ಕೊಂ ಕೆ. ಬಿ . ಸುಜಾತ ಕೋಂ 

ಎಲ್‌ಎ 1 

ಸಿಟಿಎಸ್ 
ಎಂ .ಸಿ. ಶ್ರೀನಿವಾಸಯ್ಯ 

ಬಿಎಂಆರ್ 
ಎಂ . ಸಿ. ಶ್ರೀನಿವಾಸಯ್ಯ 

ಬಿಎಂಆರ್ ಸಿಎಲ್ 
ಸಿಟಿಎಸ್ 1124 

ಸಿಟಿಎಸ್ 1254 
1125 | ಸಿಎಲ್ ಸ್ವತ್ತು 

ಸ್ವತ್ತು 
ರ ಪೈಕಿ 


ಆರ್‌ಸಿಸಿ ಕಟ್ಟಡ 
ಎ.ಸಿ. ಹೀಟ್ ಕಟ್ಟಡ 

ಆರ್‌ಸಿಸಿ ಕಟ್ಟಡ | 
ಎ . ಸಿ. ಹೀಟ್ ಕಟ್ಟಡ 
ಆರ್‌ಸಿಸಿ ಕಟ್ಟಡ 


ಉಳಿಕೆ 


ಆರ್‌ಸಿಸಿ ಕಟ್ಟಡ 
ಎ . ಸಿ. ಷೀಟ್ ಕಟ್ಟಡ 


62 


438 


ಆರ್‌ಸಿಸಿ ಕಟ್ಟಡ 


_ 9 | ವಿ . ಮುನಿಯಪ್ಪ 


ವಿ . ಮುನಿಯಪ್ಪ 


ಎಲ್‌ಎ 1 
ಸಿಟಿಎಸ್ 1126 


29. 70 


ಸಿಟಿಎಸ್ 
1127 


ಸಿಟಿಎಸ್ 
1125 


ಸಿಟಿಎಸ್ 1254 


ಬಿಎಂಆರ್ ಸಿಎಲ್ 

ಸ್ವತ್ತು 


ಆರ್‌ಸಿಸಿ ಕಟ್ಟಡ 


10 . | ಆರ್. ಕೃಷ್ಣಪ್ಪ ಬಿನ್ ಭೈರಮ್ಮ | ಆರ್. ಕೃಷ್ಣಪ್ಪ ಬಿನ್ ಭೈರಮ್ಮ 


೪ 


ಎಲ್‌ಎ 1 
ಸಿಟಿಎಸ್ 1127 


26 .00 


ಸಿಟಿಎಸ್ 
1128 


ಸಿಟಿಎಸ್ 
1126 


ಸಿಟಿಎಸ್ 1254 


ಬಿಎಂಆರ್ ಸಿಎಲ್ 

ಸ್ವತ್ತು 


ಆರ್‌ಸಿಸಿ ಕಟ್ಟಡ 


4155 


ಚಕ್ಕುಬಂದಿ ( City Sy .) ನಕಾಶೆಯಂತೆ 


) 


ಖಾತಾದಾರರ ಹೆಸರು | 


ಅನುಭವದಾರರ ಹೆಸರು 


ಎಲ್‌ಎ/ ಸಿಟಿ 
ಸರ್ವೆ ನಂಬರ್ 


ಸ್ವತ್ತಿನ 


ಭೂಸ್ವಾಧೀನಕ್ಕೆ 

ಒಳಪಟ್ಟ 
ವಿಸ್ತೀರ್ಣ 
ಚ . ಮೀ . 
6 


ನಿವೇಶನ/ಕಟ್ಟಡಗಳ 

ವಿವರಗಳು 


1 ಸಂಖ್ಯೆ 


ಪೂರ್ವ 


ಪಶ್ಚಿಮ 


- ಉತ್ತರ 


ದಕ್ಷಿಣ 


| 


5 


9 


. 


10 


11 


11 . 


ಜವರಾಯಪ್ಪ 


ಜವರಾಯಪ್ಪ 


4 
ಎಲ್‌ಎ 1 
ಸಿಟಿಎಸ್ 1128 


8 . 
ಸಿಟಿಎಸ್ 
1127 


ಬಿಎಂಆರ್ ಸಿಎಲ್ 


ಸಿಟಿಎಸ್ 
1129 


30 . 31 


ಸಿಟಿಎಸ್ 1254 


ಆರ್‌ಸಿಸಿ ಕಟ್ಟಡ 


ಸಿಟಿಎಸ್ 


ಕುಪ್ಪುಸ್ವಾಮಿ 
ಈ . ರಾಜ 


ಎಲ್‌ಎ 1 
ಸಿಟಿಎಸ್ 1129 


89 .00 


ರಸ್ತೆ 


ಸಿಟಿಎಸ್ 1254 


ಈ . ವೆಂಕಟೇಶ್ 

ಈ . ರಾಜ 
13. ವಿ. ಹನುಮನರಸಯ್ಯ 


ಬಿಎಂಆರ್ ಸಿಎಲ್ 

ಸ್ವತ್ತು 


ಎ. ಸಿ. ಪೀಟ್ ಕಟ್ಟಡ 


1128 


ವಿ . ಹನುಮನರಸಯ್ಯ 
ಹೋಟೆಲ್ 


ಎಲ್‌ಎ 1 
ಸಿಟಿಎಸ್ 1130 


71.55 


ಸಿಟಿಎಸ್ 
1136 


ರ 


ಸ್ತೆ 


ಸಿಟಿಎಸ್ 1254 


ಸಿಟಿಎಸ್ 1131 


ಎ. ಸಿ. ಪೀಟ್ ಕಟ್ಟಡ 


14 . | ಸಿದ್ದಲಿಂಗಮ್ಮ 


ಸಿದ್ದಲಿಂಗಮ್ಮ 


ಬಿಎಂಆರ್ ಸಿಎಲ್ 


ಎಲ್‌ಎ 1 
ಸಿಟಿಎಸ್ 1131 


98 . 40 


ಸಿಟಿಎಸ್ 
1136 


() 


ಸ್ತೆ 


ಸಿಟಿಎಸ್ 1130 


ಎ. ಸಿ. ಪೀಟ್ ಕಟ್ಟಡ 


ಸ್ವತ್ತು 


ಎ . ಸಿ. ಪೀಟ್ ಕಟ್ಟಡ 


ಬಿ. ಆರ್‌. ರೇಣುಕ 
ಬಿ . ಆರ್ . ಶಶಿಕಲಾ 
ಶ್ರೀಮತಿ ಜಯಮ್ಮ 


ಆರ್‌ಸಿಸಿ ಕಟ್ಟಡ 


ಎಲ್‌ಎ 1 
ಸಿಟಿಎಸ್ 1136 


392.10 


| 


ರಸ್ತೆ 


ಸಿಟಿಎಸ್ 
1130 , 1131 


ಸಿಟಿಎಸ್ 1254 


ಬಿಎಂಆರ್ 
ಸಿಎಲ್ ಸ್ವತ್ತು 


ಆರ್‌ಸಿಸಿ ಕಟ್ಟಡ 
ಖಾಲಿ ಜಾಗ 
ಖಾಲಿ ಜಾಗ 


ಶ್ರೀಮತಿ ಲಕ್ಷ್ಮಮ್ಮ 
ಶ್ರೀಮತಿ ಪ್ರೇಮ 
ತಿಮ್ಮಕ್ಕ ಬಿನ್ ನರಸಮ್ಮ 
ಮೂಡ್ಡಪ್ಪ 
ಚಿಕ್ಕ ವೆಂಕಟರಮಣ 
ಸಾಕಮ್ಮ 
ವೆಂಕಟರಮಣ 
| ಚಿಕ್ಕ ವೆಂಕಟರಮಣ 
ಲಕ್ಷ್ಮಮ್ಮ 
ವೆಂಕಟೇಶ್ 
ಮೂಡ್ಡಪ್ಪ 


ಬಿ. ಆರ್ . ರೇಣುಕ 
ಬಿ. ಆರ್. ಶಶಿಕಲಾ 
ಶ್ರೀಮತಿ ಜಯಮ್ಮ 
ಮುರಳೀಧರ 
ಶ್ರೀಮತಿ ಲಕ್ಷ್ಮಮ್ಮ 
ಶ್ರೀಮತಿ ಪ್ರೇಮ 
ತಿಮ್ಮಕ್ಕ ಬಿನ್ ನರಸಮ್ಮ 
ಮೂಡ್ಡಪ್ಪ 
ಚಿಕ್ಕ ವೆಂಕಟರಮಣ 
ಸಾಕಮ್ಮ 
ವೆಂಕಟರಮಣ 
ಚಿಕ್ಕ ವೆಂಕಟರಮಣ 
ಲಕ್ಷ್ಮಮ್ಮ 
ವೆಂಕಟೇಶ್ 
ಮೂಡ್ಡಪ್ಪ 


ಎಲ್‌ಎ 1 
ಸಿಟಿಎಸ್ 1138 


| 


518.46 


| 


ರಸ್ತೆ 


ರಸ್ತೆ 


ಉಳಿಕೆ ಸಿಟಿಎಸ್ 

1143 


ಬಿಎಂಆರ್ 
ಸಿಎಲ್ ಸ್ವತ್ತು 


ಎ . ಸಿ.ಹೀಟ್ ಟಾಯ್ಲೆಟ್ 

ಆರ್‌ಸಿಸಿ ಕಟ್ಟಡ 
ಎ.ಸಿ. ಪೀಟ್ ಕಟ್ಟಡ 
ಎ. ಸಿ. ಪೀಟ್ ಕಟ್ಟಡ 
ಎ.ಸಿ. ಹೀಟ್ ಕಟ್ಟಡ 
ಎ.ಸಿ. ಹೀಟ್ ಕಟ್ಟಡ 
ಎ. ಸಿ. ಷೀಟ್ ಕಟ್ಟಡ 
ಎ .ಸಿ. ಹೀಟ್ ಕಟ್ಟಡ 


4156 


ಚಕ್ಕುಬಂದಿ ( City Sy ) ನಕಾಶೆಯಂತೆ 


8(વા 


ಖಾತಾದಾರರ ಹೆಸರು | 


ಅನುಭವದಾರರ ಹೆಸರು 


ಎಲ್‌ಎ/ ಸಿಟಿ 
ಸರ್ವೆ ನಂಬರ್ 


ಸ್ವತ್ತಿನ 
ಸಂಖ್ಯೆ 


ಭೂಸ್ವಾಧೀನಕ್ಕೆ 

ಒಳಪಟ್ಟ 
ವಿಸ್ತೀರ್ಣ 
ಚ. ಮೀ . 
6 


ನಿವೇಶನ/ಕಟ್ಟಡಗಳ 

ವಿವರಗಳು 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


4 


5 . 


- 7 


8 | 


9 


. 


10 


11 


28 . | ಸುಬ್ಬಣ್ಣ 


ಸುಬ್ಬಣ್ಣ 


ಎಲ್‌ಎ 1 
ಸಿಟಿಎಸ್ 1142 


27. 40 


ರಸ್ತೆ 


ಬಿಎಂಆರ್ 
ಸಿಎಲ್‌ಸ್ವತ್ತು 


ಸಿಟಿಎಸ್ 1138 


ಬಿಎಂಆರ್ 
ಸಿಎಲ್ ಸ್ವತ್ತು 


ಖಾಲಿ ಜಾಗ 


ಎಲ್‌ಎ 1 | 
ಸಿಟಿಎಸ್ 1143 


17 . 00 


ಉಳಿಕೆ 


ಸಿಟಿಎಸ್ 
1138 


ಉಳಿಕೆ 


ಸಿಟಿಎಸ್ 1138 


ಎ . ಸಿ. ಹೀಟ್ ಕಟ್ಟಡ 


29 . | 

ಎಂ . ಗಣಪತಿ ಬಿನ್ 
ಲೇಟ್ ಮುನಿಭ್ರಯ್ಯ 
ಎಂ . ಲಕ್ಷ್ಮೀಕಾಂತ್ 
ಜೆ. ಅನಸೂಯ 
| ರಾಮಸ್ವಾಮಿ 


ಎಂ . ಗಣಪತಿ ಬಿನ್ 
ಲೇಟ್ ಮುನಿಭ್ರಯ್ಯ 
ಎಂ . ಲಕ್ಷ್ಮೀಕಾಂತ್ 
ಜೆ, ಅನಸೂಯ 
ಬಸವರಾಜು 
ಪ್ರಕಾಶ್ 
ವೆಂಕಟಲಕ್ಷ್ಮಮ್ಮ 
ಮಂಜೇಶ್ ಕುಮಾರ್ 


ಎಲ್‌ಎ 1 
ಸಿಟಿಎಸ್ 1147 


220 .18 


ಸಿಟಿಎಸ್ 
1155 


ರಸ್ತೆ 
ಸಿಟಿಎಸ್ 
1148, 1149 


ಉಳಿಕೆ 


ಸಿಟಿಎಸ್ 1152 ಮತ್ತು 
ಬಿ . ಎಂ . ಆರ್ . ಸಿಎಲ್ 

ಸ್ವತ್ತು 


ಆರ್‌ಸಿಸಿ ಕಟ್ಟಡ ಮತ್ತು 

ಎ. ಸಿ.ಹೀಟ್ ಕಟ್ಟಡ 
ಆರ್‌ಸಿಸಿ ಮತ್ತು ಎ. ಸಿ. 

ಹೀಟ್ ಕಟ್ಟಡ 
ಎ.ಸಿ. ಹೀಟ್ ಕಟ್ಟಡ 
ಎ.ಸಿ. ಹೀಟ್ ಕಟ್ಟಡ 


ವೆಂಕಟಲಕ್ಷ್ಮಮ್ಮ 
ಮಂಜೇಶ್ ಕುಮಾರ್ 


34. | ಮಂಜೇಶ್ ಕುಮಾರ್ 


ಮಂಜೇಶ್ ಕುಮಾರ್ 


ಸಿಟಿಎಸ್ 


ಎಲ್‌ಎ 1 
ಸಿಟಿಎಸ್ 1148 


14 . 40 


ರಸ್ತೆ 


ಎ.ಸಿ. ಪೀಟ್ ಕಟ್ಟಡ 


1147 


ಸಿಟಿಎಸ್ 1147 


ಸಿಟಿಎಸ್ 1149 


ಬಿಎಂಆರ್ ಸಿಎಲ್ 


35 . | ಶ್ರೀಮತಿ ಗೀತಾ 

ಮಂಜೇಶ್ ಕುಮಾರ್ 


1 ಶ್ರೀಮತಿ ಗೀತಾ 
ಮಂಜೇಶ್ ಕುಮಾರ್ 


ಎಲ್‌ಎ 1 
ಸಿಟಿಎಸ್ 1149 


5.80 


ಸಿಟಿಎಸ್ 
1147 


ರಸ್ತೆ 


ಎ .ಸಿ. ಪೀಟ್ ಕಟ್ಟಡ 


ಸಿಟಿಎಸ್ 1148 


ಸ್ವತ್ತು 


26 
. 


ಮಂಜುನಾಥ 


ಮಂಜುನಾಥ 


ಸಿಟಿಎಸ್ 


ಎಲ್‌ಎ 1 
ಸಿಟಿಎಸ್ 1152 


8.00 


ಬಿಎಂಆರ್‌ಸಿ 
ಎಲ್‌ಸ್ವತ್ತು | ಸಿಟಿಎಸ್ 1147 


ಬಿಎಂಆರ್ ಸಿಎಲ್ 

ಸ್ವತ್ತು 


ಖಾಲಿ ಜಾಗ 


1155 


37. 


ಲಕ್ಷ್ಮಮ್ಮ ಕೋಂ ಲೇಟ್ 
ಮುನಿಯಪ್ಪ 
ನಾಗರಾಜ ಬಿನ್ ಭೈರಪ್ಪ 


ಲಕ್ಷ್ಮಮ್ಮ ಕೋಂ ಲೇಟ್ 
ಮುನಿಯಪ್ಪ 
ನಾಗರಾಜು ಬಿನ್ ಭೈರಪ್ಪ 
ಮಂಗಳೂರು ಟೈಲರ್ 
ಶ್ರೀರಂಗ ಆರ್ಟ್ಸ್ 


ಎಲ್‌ಎ 1 
ಸಿಟಿಎಸ್ 1155 


ಸಿಟಿಎಸ್ 
1147 


196 . 48 


ಬಿಎಂಆರ್ ಸಿಎಲ್ 


ಎ.ಸಿ. ಹೀಟ್ ಕಟ್ಟಡ 


೩೬ 


ಉಳಿಕೆ 


1152 


4157 


ಚಕ್ಕುಬಂದಿ ( City Sy ) ನಕಾಶೆಯಂತೆ 


೫) 


ಖಾತಾದಾರರ ಹೆಸರು | 


ಅನುಭವದಾರರ ಹೆಸರು 


ಎಲ್‌ಎ/ ಸಿಟಿ 
ಸರ್ವೆ ನಂಬರ್ 


ಭೂಸ್ವಾಧೀನಕ್ಕೆ 

ಒಳಪಟ್ಟ 
ವಿಸ್ತೀರ್ಣ 
ಚ. ಮೀ . 
6 . 


ನಿವೇಶನ/ ಕಟ್ಟಡಗಳ 

ವಿವರಗಳು 


ಸಂಖ್ಯೆ 


ಪೂರ್ವ 


ಉತ್ತರ 


ದಕ್ಷಿಣ 


ಪಶ್ಚಿಮ 
8 


- 


| 


5 


9 


| 


- 


11 


೧ 


ರಾಮಚಂದ್ರ ಬಿನ್ 
ಬಿ. ರಾಜಣ್ಣ 


4 
ಎಲ್‌ಎ 1 
ಸಿಟಿಎಸ್ 1165 


17 .34 


ರಾಮಚಂದ್ರ ಬಿನ್ 

ಬಿ. ರಾಜಣ್ಣ 
39. | ಪಾರ್ವತಮ್ಮ 


ಸಿಟಿಎಸ್ 
1166 


ಹೆಂಚಿನ ಮನೆ 


ರಸ್ತೆ 


ಉಳಿಕೆ 


ಮಹೇಶ್ 


. 


ಎಲ್‌ಎ 1 
ಸಿಟಿಎಸ್ 1166 


14 . 60 


ಸಿಟಿಎಸ್ 
1167 


ಸಿಟಿಎಸ್ 
1165 


ಉಳಿಕೆ 


ರ 


ಹೆಂಚಿನ ಮನೆ 


2 


ಕೆ . ನಾಗರಾಜ 


ಸಿಟಿಎಸ್ 


ಎಲ್‌ಎ 1 
ಸಿಟಿಎಸ್ 1167 


15 .38 


ಗಲ್ಲಿ 


ಉಳಿಕೆ 


ಸ್ತೆ 


40. | ಚನ್ನಮ್ಮ ಕೋಂ ಲೇಟ್ 

ಮುನಿಯಪ್ಪ 
41 . | ಜಯಮ್ಮ 


ಎ . ಸಿ. ಹೀಟ್ ಕಟ್ಟಡ 


1166 


ಜಯಮ್ಮ 


ಕಾಂಪೌಂಡ್ , 


ಎಲ್‌ಎ 1 
ಸಿಟಿಎಸ್ 1197 


34. 67 


ರ 


ಸ್ತೆ 


ಬಾತ್ ರೂಂ 


ತೆಂಗಿನಮರ - 2 


42. ರಂಗಸ್ವಾಮಿ 


ರಂಗಸ್ವಾಮಿ 


ಎಲ್‌ಎ 1 
ಸಿಟಿಎಸ್ 1196 


56. 01 


ಸಿಟಿಎಸ್ 
1195 


ಉಳಿಕೆ 


ರ 


ಸೆ 


ಎ. ಸಿ. ಹೀಟ್ ಮತ್ತು 
ಆರ್‌ಸಿಸಿ ಕಟ್ಟಡ 


43. | ಪಿ . ವಿ . ರೇವಣ್ಣ 


ಪಿ . ವಿ. ರೇವಣ್ಣ 


ಎಲ್‌ಎ 1 
ಸಿಟಿಎಸ್ 1195 


6 .75 


ಸಿಟಿಎಸ್ 
1192 


ಸಿಟಿಎಸ್ 
1196 


ಉಳಿಕೆ 


ಎ.ಸಿ. ಹೀಟ್ ಕಟ್ಟಡ 


44. | ರಂಗಮ್ಮ 


ರಂಗಮ್ಮ 


ಎಲ್‌ಎ 1 
ಸಿಟಿಎಸ್ 1192 


11.70 


ಸಿಟಿಎಸ್ 
1191 


ಸಿಟಿಎಸ್ 
1195 


ಉಳಿಕೆ 


ರಸ್ತೆ 


ಹೆಂಚಿನ ಮನೆ ಮತ್ತು 

ಖಾಲಿ ಜಾಗ 


45 . 


ಮಾರಪ್ಪ 


ಮಾರಪ್ಪ 


ಸಿಟಿಎಸ್ 


ಎಲ್‌ಎ 1 
ಸಿಟಿಎಸ್ 1191 


5 . 25 


ಸಿಟಿಎಸ್ 
1189 


ಉಳಿಕೆ 


ಕ * 


ಖಾಲಿ ಜಾಗ. 


1192 


46. | ಪಿ . ವಿ . ರೇವಣ್ಣ 


ಪಿ.ವಿ . ರೇವಣ್ಣ 


ಎಲ್‌ಎ 1 


8 .38 


ಸಿಟಿಎಸ್ 
1187 


ಸಿಟಿಎಸ್ 
1191 


ಉಳಿಕೆ 


ಆರ್‌ಸಿಸಿ ಕಟ್ಟಡ 


ಸಿಟಿಎಸ್ 1189 


47. | ವೆಂಕಟರಮಣ 


ವೆಂಕಟರಮಣ 


ಸಿಟಿಎಸ್ 


ಎಲ್‌ಎ 1 
ಸಿಟಿಎಸ್ 1187 


4 .70 


ಸಿಟಿಎಸ್ 
1189 


ಎ . ಸಿ . ಹೀಟ್ ಕಟ್ಟಡ 


1186 


ಉಳಿಕೆ 


4158 


ಚಕ್ಕುಬಂದಿ ( City Sy .) ನಕಾಶೆಯಂತೆ 


8( 


ಖಾತಾದಾರರ ಹೆಸರು | 


ಅನುಭವದಾರರ ಹೆಸರು 


ಎಲ್‌ಎ/ ಸಿಟಿ 
ಸರ್ವೆ ನಂಬರ್ 


ಸ್ವತ್ತಿನ 


ಭೂಸ್ವಾಧೀನಕ್ಕೆ 

ಒಳಪಟ್ಟ 
ವಿಸ್ತೀರ್ಣ 
ಚ. ಮೀ . 
6 


ನಿವೇಶನ/ ಕಟ್ಟಡಗಳ 

ವಿವರಗಳು 


( ಸಂಖ್ಯೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


5 


8 . 


10 


11 


48. | ಕಣಚೂರು ಟಿಂಬರ್ 


ಕಣಚೂರು ಟಿಂಬರ್ 


ಕೆಐಎಡಿಬಿ 


9 . 
ಕೆಐಎಡಿಬಿ 
ಪ್ಲಾಟ್ ನಂ . 1 

ರ ಉಳಿಕೆ | 


ಪ್ಲಾಟ್ 


ಬಿಎಂಆರ್ 

ಕೆಐಎಡಿಬಿ | 
ಸಿಎಲ್ ಸ್ವತ್ತು | 

ಪ್ಲಾಟ್ ನಂ . 
1 ರ ಉಳಿಕೆ 


212. 00 


ಬಿಎಂಆರ್ ಸಿಎಲ್ 

ಸ್ವತ್ತು 


ಖಾಲಿ ಜಾಗ 


ನಂ . 1 


ಒಟ್ಟು | 


2843.39 


- : ಘೋಷ್ಟಾರೆ : 


ವಾರ್ಡ್ ಹೆಸರು 


ವಿಸ್ತೀರ್ಣ 
ಚ. ಮೀ ., 


ಸಂಖ್ಯೆ 


ಪೀಣ್ಯ ಕೈಗಾರಿಕಾ ಪ್ರದೇಶ 


2843 . 39 


2843 .39 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4159 


ವಿಶೇಷ ಪತ್ರಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೨ ( ಭಾದ್ರಪದ ೭ , ಶಕ ವರ್ಷ ೧೯೩೪) 


ಭಾಗ – III 


ನಂ . ೬೦೯ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (4) ರ ಅಧಿಸೂಚನೆ 


ಸಂಖ್ಯೆ : ಸಿಐ 416 ಎಸ್ಪಿಕ್ಕೂ 2012 , ಬೆಂಗಳೂರು, ದಿನಾಂಕ : 28.8.2012 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18 ವಿಧಿ 28(1) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ 
ದಿನಾಂಕ : 20 .03.2012 ರಂದು ಕರ್ನಾಟಕದ ವಿಶೇಷ ರಾಜ್ಯ ಪತ್ರ ಭಾಗ-3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ : ಸಿಐ 482 ಎಸ್‌ಪಿಕ್ಯೂ 2011 ದಿನಾಂಕ: 20.03.2012 ರ ಪ್ರಕಾರ ಸರ್ಕಾರವು ಸದರಿ 
ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ ಪ್ರದೇಶವನ್ನು “ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 


ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ಆದುದರಿಂದ 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 ( 4) ರ (1966 ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18 ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ 
ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 


ಚಕ್ಕುಬಂದಿ ( City Sy ) ನಕಾಶೆಯಂತೆ 


೫) 


ಖಾತಾದಾರರ ಹೆಸರು 


ಅನುಭವದಾರರ ಹೆಸರು 


ಎಲ್ ಎ / ಸಿಟಿ 
ಸರ್ವೆ ನಂಬರ್ 


ಭೂ ಸ್ವಾಧೀನಕ್ಕೆ 

ಒಳಪಟ್ಟ 
ವಿಸ್ತೀರ್ಣ 
( ಚ. ಮೀ .) 

6 . 


ನಿವೇಶನ /ಕಟ್ಟಡಗಳ 

ವಿವರಗಳು 


ಸಂಖ್ಯೆ 


ಪೂರ್ವ 


ಪಶ್ಚಿಮ 


ಪಶ್ಚಿಮ 


|| 


ಉತ್ತರ 


ದಕ್ಷಿಣ 


| 


2 


| 


5 


|| 


- 00 
ಸ್ಥಳೀಯ ಕ್ಷೇತ್ರ ಸಂಖ್ಯೆ : 90 


ವಾರ್ಡ್ ನಂ : 90 


ವಾರ್ಡ್ ಹೆಸರು: ಹಲಸೂರು 


ಅಮಲ್ದಾರ್, 
ಬೆಂಗಳೂರು ಉತ್ತರ 


ಶ್ರೀ ಸುಬ್ರಮಣ್ಯಸ್ವಾಮಿ 
| ದೇವಸ್ಥಾನ 


ಎಲ್‌ಎ 90 
ಸಿಟಿಎಸ್32 


118 


150 .00 


ಸಿಟಿಎಸ್ 32 
ರ ಉಳಿಕೆ 


ಬಿಎಂಆರ್ 
ಸಿಎಲ್ ಸ್ವತ್ತು 


ಸ್ತೆ 


ಸಿಟಿಎಸ್ 32 
ರ ಉಳಿಕೆ 


ಎ . ಸಿ . ಪೀಟಿನ 
ಶೆಡ್ಡುಗಳು 


4160 


-: ಘೋಷ್ಟಾರೆ : 


ಕ್ರಮ 


ವಾರ್ಡ್ ಹೆಸರು 


ವಿಸ್ತೀರ್ಣ 


ಚ. ಮೀ ., 


ಸಂಖ್ಯೆ 


ಹಲಸೂರು 


150 . 00 


ಒಟ್ಟು 


150. 00 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು-59 


